ಶಾರದಾ ಉಪಾಸನೆ ಒಂದು ಅಧ್ಯಯನ" 


ಶಾರದಾ ಶಾರದಾಂಬೋಜ ವದನಾ 
ವದನಾಂಬುಜೆ | 

ಸರ್ವದಾ ಸರ್ವದಸ್ಮಾಕಂ ಸನ್ನಿಧಿಂ 
ಸನ್ನಿಧಿಂಕ್ರಿಯಾತ್‌ ॥ 


"ಶಾರದಾ? ಎಂಬ ಸದವು "ಶರತ್‌? ಪದದಿಂದ 
ಉದಿಸಿದ್ದು "ಶರತ್‌? ಎಂಬುದಕ್ಕೆ ಬಿಳಿ ವರ್ಷಾ, ಮತ್ತು 
ಖುತುವಿನ ಹೆಸರು ಮುಂತಾದ ಅರ್ಥಗಳಿವೆ. ಶರತ್ಕಾಲ 
ದಲ್ಲಿ ಆಕಾಶವು ನಿರಭ್ರವಾಗಿದ್ದು ಸೂರ್ಯನ ಪ್ರಖರ 
ಕಿರಣಗಳಿಂದ ಬೆಳ್ಳಗಿರುತ್ತದೆ. "ಬಿಳಿ ಬಣ್ಣವು” "ನಗುವಿನ? 
ಮತ್ತು *ಶಾಂತಿ'ಯ ಸಂಕೇತವಾಗಿದೆ. ಇಂತಹ 
ಶರತ್ಕಾಲದ ಶುಕ್ಲ ನವನಿಯಂದು ಶ್ವೇತವರ್ಣದವಳಾದ 
ಪ್ರಸನ್ನವದನಳಾದ ದಶಭುಜಗಳುಳ್ಳ ದೇವಿಯ ಸ್ವರೂಪ 
ವನ್ನು ದೇವತೆಗಳು ಆಹ್ವಾನಿಸಿ ಪೂಜಿಸುತ್ತಾರೆ. ದೇವಿಯ 
ಈ ಸ್ವರೂಪವನ್ನು *ಶಾರವಾದೇವಿ' ಎಂದು ಕಾಳಿಕಾ 
ಪುರಾಣವು ತಿಳಿಸುತ್ತದೆ. ದೈವಶಕ್ತಿಯು ಯಾವಾಗಲೂ 
ಜಗದ್ರ ಕ್ಷಣೆಗಾಗಿ, ಅದರಲ್ಲೂ ದುಷ್ಪ ಮರ್ಧನಕ್ಕಾಗಿಯೇ 
ಅನತರಿಸಿರುವುದನ್ನು ಕಾಣುತ್ತೇವೆ. ಆದರೆ ವಿಶೇಷವಾಗಿ 
ಈ ಸ್ವರೂಪವು ಜಗತ್ತಿನಲ್ಲಿದ್ದ ತಮಸ್ಸನ್ನು ಹೋಗಲಾ 


ಕೆ. ವಸಂತಲಕ್ಷ್ಮಿ 
ಡಿಸಿ ಬ್ರಹ್ಮಜ್ಞಾನವನ್ನು ಬೋಧಿಸಲೆಂಜೀ ರೂಪುಗೊಂಡ ' 
ವಿಶೇಷ ಅವಶಾರವಾಗಿದೆ ಎಂದು ತಿಳಿದುಬರುತ್ತದೆ. 


ಮೊದಲಿಗೆ ಶಂಕರಾಚಾರ್ಯರು ಶಾರದಾದೇವಿ 
ಯನ್ನು ಕುರಿತು ಹೀಗೆ ಸ್ತುತಿಸಿದ್ದಾರೆ : 


“ನಮಸ್ತೇ ಶಾರದಾಜೀನೀ ಕಾಶ್ಮೀರಪುರ 


ವಾಸಿನೀ | 

ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂ 

ಚ ದೇಹಿಮೇ ॥ 

ಇದರಿಂದ "ಶಾರದಾಡೇನಿ*ಯ ಮೂಲಸ್ಥಳ 


ಕಾಶ್ಮೀರಪುರವೆಂದು ತಿಳಿಯುತ್ತದೆ. ಸು. ಕ್ರಿಸ್ತಶಕ ೭ನೇ 
ಶತಮಾನದಲ್ಲೇ ಕಾಶ್ಮೀರದಲ್ಲಿ ತಾರದಾದೇನಿಯ 
ದೇವಾಲಯವೊಂದಿತ್ತೆಂದು ತಿಳಿದುಬರುತ್ತದೆ2. ಕಾಶ್ಮೀರದ 
ಸುತ್ತಮುತ್ತಲ ಪ್ರದೇಶಗಳಲ್ಲಿನ ಪ್ರಾಚೀನ ಶಾಸನಗಳಲ್ಲಿ 
*ಶಾರದಾಲಿಪಿ' ಎಂದು ಕರೆಯುವ ಲಿಪಿಯೊಂದು ಕಾಣ 
ಸಿಗುತ್ತದೆ. ಜಾಲಂಧರ್‌ ರಾಜ್ಯದ ಜಯಚಂದ್ರನ ಕಾಲದ 
ಈ ಶಾಸನಗಳ ಕಾಲ ಸು. ಕ್ರಿ.ಶ. ೭೦೪ ಎಂದು ಗೌರಿ 
ಶಂಕರ ಓಜ್ಜಾರವರು ತಿಳಿಸಿರುತ್ತಾರೆ. ಹ್ಯುಯನ್‌ 


* ಈ ಲೇಖನವನ್ನು ನಾನು ಶಿನಗಂಗೆ ಮಠಾಧೀಶರಾದ ಶ್ರೀ ಶ್ರೀಗಳವರ ಅಭಿಪ್ರಾಯಗಳ ಮೇರೆಗೆ ಸಿದ್ಧಪಡಿಸಿದ್ದೇನೆ 
ಮತ್ತು ಬುರ್ಲಿ ಭೀಮಸೇನರಾವ್‌ರವರು ಅನೇಕ ಸಲಹೆಗಳನ್ನು ನೀಡಿ ಸಹಕರಿಸಿದ್ದಾರೆ, ಇವರಿಬ್ಬರಿಗೂ ನಾನು 


ಖುಣಿಯಾಗಿರುವೆ, 
‘1 ಕಾಳಿಕಾಪುರಾಣ ಆಧ್ಯಾಯ ೧ ಶ್ಲೋಕ ೬೯ 


2 Shrinagar & its Environs Kashmir-India-Samsarchand-Koul-p. 24 
3 ಪ್ರಾಚೀನ ಭಾರತೀಯ ಲಿಪಿಮಾಲಾ (ಹಿಂದಿ) ಷಂ, ಗೌರಿಶಂಕರ್‌ ಹೀರಾಚಂದ್‌ಹಿಜ್ಞಾ, ಪು ೭೩-೭೬ 


ಇತಿಹಾಸ ದರ್ಶನ 


ಆಪಿ 


ತ್ಸಾಂಗ್‌ನು ೭ನೇ ಶತಮಾನದಲ್ಲಿ ಶಾಕವೀಠಗಳಿತ್ತಿಂದು 
ಹೇಳಿರುತ್ತಾನೆ. ಇದರಿಂದ ಬಹುಶಃ ಕಾಶ್ಮೀರವು 
ಮೊದಲಿಗೆ ಶಾಕ್ರಸೀಶವಿದ್ದಿರಜೇಕೆನ್ಸಿಸುತ್ತದೆ. 


"ಶಂಕರವಿಜಯ' ಗ್ರಂಥವು-“ಕಾಶ್ಮೀರದಲ್ಲಿದ್ದ 
ಶಾರದಾದೇವಾಲಯಕ್ಕೆ ನಾಲ್ಕು ದಿಕ್ಕಿನಲ್ಲಿ ಬಾಗಿಲು 
ಗಳಿದ್ದವೆಂದು, ನಾನಾ ದಿಕ್ಕಿನಿಂದ ಬರುತ್ತಿದ್ದ ವಿದ್ವಾಂಸ 
ರನ್ನು ಅಲ್ಲಿದ್ದ ಘೆನಪಾಠಿಗಳು ವಾದ ವಿವಾದೆ ಮಾಡಿ 
ಸೋಲಿಸುತ್ತಿದ್ದರೆಂದೂ, ಸ್ಪರ್ಧೆಯಲ್ಲಿ ವಿಜೇತರಾದವರು, 
ದೇವಿಯ ಸನ್ತಿಧಿಯಲ್ಲಿದ್ದ "ಸರ್ವಜ್ಞ ಪೀಠ?ವನ್ನೆ ರು 
ಕ್ರಿದ್ದರೆಂದೂ ತಿಳಿಸಿದೆ. ಇವರಂತೆ ದಕ್ಷಿಣ ದಿಕ್ಕಿ ನಿಂದ 


ಹೋಗಿದ್ದೆ ಶಂಕರರು ಅಲ್ಲಿದ್ದ ಸರ್ವಜ್ಞ ಪೀಠನನ್ನೇರಿ 
ಅಲ್ಲಿಂದ ಬರುವಾಗ ಕರ್ನಾಟಕದ ಶೃಂಗೇರಿಯಲ್ಲಿ 
ಶಾರದಾಜೀನಿಯನ್ನು ಕರೆತಂದು ಸ್ಥಾ ಫಿಸಿದರೆಂದು 


ತಿಳಿದುಬರುತ್ತದೆ. ಹೀಗೆ ಶಾರದಾದೇವಿ ಕರ್ನಾಟಕಕ್ಕೆ 
ಬಂದೆಳೆನ್ನಬಹುದು. ಇಲ್ಲಿ ೧. ಕವಿಗಳು, ಭಕ್ತರು 
ಕಂಡಂತೆ ಶಾರದೆಯ ಮಹಿಮೆ ೨. ಕಾಲಾನುಕ್ರಮವಾಗಿ 
ಬೆಳೆದುಬಂದಿರುವ ಶಾರದಾ ಉಪಾಸನೆ ೩. ಶಾರದಾ 
ಮೂರ್ತಿಗಳು ಮತ್ತು ದೇವಾಲಯಗಳನ್ನು ಆಧರಿಸಿ 
ಶಾರದಾದೇವಿಯ ಉಪಾಸನೆ ಬೆಳೆದು ಬಂದ ಬಗೆಯನ್ನು 
ಗುರುತಿಸಲು ಪ್ರಯತ್ನಿ ಸಲಾಗಿದೆ. 


ಆದಿಶಂಕರಾಚಾರ್ಯರು ಕಾಶ್ಮೀರದಿಂದ 
ಶೃಂಗೇರಿಗೆ ಹಿಂತಿರುಗಿದ ಮೇಲೆ ತಮ್ಮ ಆಶ್ರಮದಲ್ಲೇ 
ಶಾರದಾದೇವಿಗಾಗಿ ಮಂದಿರವೊಂದನ್ನು ರಚಿಸಿ ಅವಳನ್ನು 
ಶ್ರೀಯಂತ್ರದ ಮೇಲೆ ಸ್ಥಾಪಿಸಿದರೆಂದು ಹೇಳುತ್ತಾರೆ. 
ಇಲ್ಲಿ ಜೀವಿಯ ಬಗೆಗೆ ಮತ್ತೊ, ಎದು ಅಂಶವು ಗಮನಾರ್ಹ 
ವಾದುದ್ದು ಎ ತಾಂತ್ರಿಕ ಸಂಪ್ರದಾಯವು "ದಶಮಹಾ 
ವಿದ್ಯಾ' ಎಂದು ಹತ್ತು ರೂಪಗಳಲ್ಲಿ ದೇವಿಯ ಆರಾಧನೆ 
ಯನ್ನು ತಿಳಿಸುತ್ತದೆ. ಇದರಲ್ಲಿ ಕೆಲವು ಕಾಳಿ ಸ್ವರೂಪದ 
ಉಗ್ರದೇವಶೆಯ ಆರಾಧನೆಯಾಗಿದ್ದು, "ವಾಮಾಚಾರ'ದ 
ಉಪಾಸನೆಯನ್ನೊಳೆಗೊಂಡಿದೆ. ಉಳಿದ ಕೆಲವು ಶ್ರೀ? 


ಸಂಬಂಧವಾದ ಸ್ವ ರೂಪವಾಗಿದ್ದು ದೇವಿಯನ್ನು ಲಲಿತಾ 
ಅಥವಾ ರಾಜರಾಜೇಶ್ವ ರಿಯ ಸ್ವರೂಪಗಳಾದ ಸೌಮ್ಯ 
ದೇವಿಯನ್ನು ಆಚ "ದಕ್ಷಿಣಾಚಾರ'ದ ಉಸಾಸನೆ 


ಯಾಗಿರುತ್ತದೆ. ಶಂಕರಾಚಾರ್ಯರು ತಮ್ಮ ಅದ್ವೈತ 
ತತ್ವವನ್ನು ತಾಂತ್ರಿಕರಿಗೂ ಅನುಸರಿಸಿ “ಬ್ರಹ್ಮನ್‌? 
“ಆತ್ರ ಶೈನ್‌ ಎಂಬಲ್ಲಿ "ದೇವಿಯನ್ನು ು ಆರೋಪಿಸಿ 
ಶಾಕ್ತ ನನ್ನೂ ಅಜೆ ತದೆಜಿಗೆ ವಕೆಕೊಡನ ಡು ನಿದ್ವಾ ಸರು 
ತಿಳಿಸಿರುತ್ತಾರೆ... "ಸೌಂದರ್ಯ ಲಹರಿ'ಯು ಶಂಕರರು 


ಈ ಪಂಥಕ್ಕೆ ಕೊಟ್ಟಿರುವ ಅಮೂಲ್ಯ ಕಾಣಿಕೆಯಾಗಿದೆ. 


ಈ ಕೃತಿಯಲ್ಲಿ ಸಗುಣೋಪಾಸನೆಯೆ ಮೂಲಕ 
ಆತ್ಮಾನಂದಕ್ಕೇರುವ ಸೋಸಾನವನ್ನು ಶಂಕರರು ಸ್ಪಷ್ಟ ಶೆ 


ವಾಗಿ ತಿಳಿಸಿರುತ್ತಾರೆ ಇಲ್ಲಿ ಸಮಯಾರಾಧನೆಯ ರಹಸ್ಯ 
ವನ್ನೇ ತೆರೆದಿಟ್ಟ ದ್ದಾರೆ. ಇಂಥ ಶಂಕರರು ಶ್ರೀನಿಷ್ಯಾ' 
ಎನಿಸಿದ ಶಾರದಾಜೇವಿ "ಶ್ರೀ ಚಕ್ರ'ವನ್ನೇ ಸಂಕೇತವಾಗಿಸಿ 


ಉಪಾಸಿಸಿದ್ದಾರೆನ್ನಬಹುದು. ಇದರಂತೆ. ಶೃಂಗೇರಿ 
ನೀಠವನ್ನು, ಬ್ರಹ್ಮಜ್ಞಾ ನವನ್ನು  ಬೋಧಿಸಬಲ್ಲ- 
“ವ್ಯಾಖ್ಯಾನನೀಠ”ವೆಂದು ' ಕರೆದಿರುತ್ತಾರೆ. ಇಲ್ಲಿಯ 


ದೇವಿಯ ಸ್ತ್ನರೂಪವು ವಿಶೇಷವಾಗಿ "ಬ್ರಹ್ಮಜ್ಞಾನ 
ದಾಯಿನಿ'ಯಾದ ದೇವಿಯಾಗಿದ್ದು ಇವಳನ್ನು "ಶಾರದಾ 
ಡೇವಿ ಎಂದು ಕರೆದಿರುತ್ತಾರೆ. 


ಶಂಕರರ ಒಂದು ಸ್ತೋತ್ರವು ದೇವಿಯು ಕೈಗಳಲ್ಲಿ 
ಜ್ರಾ ಸನಮುದ್ರಿ, ಅಕ್ಷಮಾಲೆ, ಹ ಗರಿಗಳನ್ನು ಬಡಿದಿರು 
ವೌಂಡದೂ ಸೂಚಿಸುತ್ತ ಜೆಯಲ್ಲದೆ, ಅವಳು "ಕೇರ 
ವಾಣಿ'ಯ ಮಧುರ ನಿನಾದದಿಂದ ಆನಂದಸಡುತ್ತಾಳೆ 
ಎನ್ನುತ್ತದೆ. ಇದರಂತೆ ಅವರ ಇನ್ನೊಂದು ಸ್ತುತಿಯಲ್ಲಿ 
ವ್ಯಕ್ತ ಪಟ್ಟಿ ರುವಂತೆ ಆ ದೇವಿಯ ಲಕ್ಷಣಗಳು ವೈದಿಕ 
ಸಂಪ್ರ ನಾಖೆದೆ ಮೂರ್ತಿಶಿಲ್ಪವು ತಿಳಿಸುವ "ಶಾರದೆಯ 
ಲಕ್ಷಣಗಳಾಗಿವೆ” ಯೆಂಬುದು yp 6 


ರುದ್ರ ಯಾಮಳದಲ್ಲಿ ಬೃ ಹಸ್ಪತಿಯು ಮಾಡಿರುವ 
ಸರಸ್ವತಿ ಸೊ ತ್ರವು ಶಾರಜಿಯನೇ ಆಗಿದ್ದು, ಅಲ್ಲಿ 
ಈಕೆಯನ್ನು ಸ್ಪ ಷ್ಟ ವಾಗಿ "ಆತ್ಮವಿದ್ಯೆಯನ್ನು ನೀಡಬಲ್ಲ 


4 “ಶೆಂಕೆರೆನಿಜಯ”-ಟೀಕಾ ಸಹಿತ ಲೇ. ಸರ್ವಜ್ಞ ಮಾಧವಾಚಾರ್ಯ ಪ್ರ, ೯೩೬, ಪು, ೧೬೩೬ 

5 "508018 and his Sharada Peethas="’ K.R. Venkataraman, p- No. 17 

6 ವೈದಿಕ ಮೂರ್ತಿಶಿಲ್ಪಶಾಸ್ತ್ರಗ್ರಂಥಗಳು, ದೇವಿಯು ಕೈಯಲ್ಲಿ ಪುಸ್ತಕ ಅಭಯಹಸ್ತ ಅಸ್ಷಮಾಲೆ ಮತ್ತು ವೀಣೆಗಳನ್ನು 
ಹಿಡಿದಿರುತ್ತಾಳೆಂದಿದೆ. ಆದರೆ ಶೃಂಗೇರಿಯ ಶಾರದೆಯಲ್ಲಿ ಈ ಲಕ್ಷಣಗಳಿಲ್ಲ 


ಲಳ 


ಇತಿಹಾಸ ದರ್ಶಷ 


ದೇವಿ ಶಾರದಾ” ಎಂದಿರುವುದು ತಿಳಿದುಬರುತ್ತದೆ. 
*ಕಮಲಜಾದಯಿತಾಷ್ಯಕ'ವೆಂಬ ಸ್ರೋತ್ರವೊಂದಿದ್ದು 


ಇದರಲ್ಲಿ ದೇವಿಯು ಕ್ಸ ಳಲ್ಲಿ ವಿದ್ಯಾಮುದ್ರೆ (ಜ್ಞಾನ 
ಮುದ್ರೆ)ಯನ್ನು ಅಕ್ಷಮಾಲೆಯನ್ನು, ಅಮೃತಘಟ 
(ಸುಧಾಭಾಂಡ)ವನ್ನು ಹಿಡಿದಿರುವಳೆಂದು ಹೇಳಿದೆ 
ಯಲ್ಲಜೆ, “ಜಡಬಧೀರನಾದವನ ಮುಖದಲ್ಲಿ ನೆಲಸಿ 
ಶೀಘ್ರವಾಗಿ ಅವನನ್ನು ಚತುರನನ್ನಾಗಿಸಿದ "ವಿದ್ಯಾದಾನ 
ಪ್ರವೀಣೆ' ಎಂದಿದ್ದು, ಈ ಘಟನೆಯನ್ನು "ಶಂಕರ 
ವಿಜಯ' ಗ್ರಂಥದ ಒಂದು ಸನ್ಪಿ ವೇಶದಲ್ಲಿ ಉಲ್ಲೇಖಿಸ 
ಲಾಗಿದೆ. ಇದೇ ಸ್ತುತಿಯಲ್ಲಿ ಮುಂದೆ ಜೀವಿಯನ್ನು 
“ವಿದ್ಯಾತೀರ್ತ್ಮಾದಿಯೋಗಿ ಪ್ರವರಕರ ಸರೋಜಾತಾ 
ಸೆಂಪೂಜಿತಾಂಫ್ರ್ರೇ” ಎಂದೂ ಕರೆದಿದ್ದು, ಇದು "ಶಾರದಾ 
ಸ್ತುತಿಯೇ' ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ.ಹೀಗೆಯೇ 
"ಸರಸ್ಪತಿಸ್ತೋತ್ರೆ'ವೆಂದು ಕರೆಯಲಾಗಿರುವ ಕೆಲವಾರು 
ಶ್ಲೋಕಗಳಲ್ಲಿ ಶಾರದೆಯ ವರ್ಣನೆಯೇ ಬಂದಿರುವುದು 
ಗಮನಾರ್ಹವಾಗಿದೆ. 


ಇಲ್ಲೆಲ್ಲ ಕಾಣುವ "ನ್ಯಾಖ್ಯಾನಮುದ್ರೆ, ಅಕ್ಷ 
ಮಾಲೆ, ಮತ್ತು ಸುಧಾಡ್ಯ ಕಲಶ, ವಿದ್ಯಾ ' (ಪುಸ್ತಕ) 
ಇವೆಲ್ಲವೂ ಶಾರದಾದೇನಿಯ ಲಕ್ಷಣಗಳೇ ಆಗಿವೆ. ಇದರಂತೆ 
ಶಾರದಾಡೇನಿಯನ್ನೇ "ವಾಗ್ದೇನಿ' ಎಂದೂ "ವಾಗೀಶ್ವರಿಆ 
ಎಂದೂ ಪೂಜಿಸುತ್ತಿದ್ದರೆಂದು ತಿಳಿದುಬರುತ್ತದೆ. ಜೈನ 
ಪರಂಪರೆಯ "ಸರಸ್ವತಿ ಸ್ರೋತ್ರ'ವೊಂದರಲ್ಲಿ ಸಹಾ 
*ವಾಗೀಶ್ವರಿ'ಯನ್ನು ಹೀಗೆ ಬಣ್ಣಿಸಲಾಗಿದ್ದು, ಇದು 
ಶಾರದೆಯ ಲಕ್ಷಣಗಳೇ ಆಗಿರುವುದನ್ನು ಗಮನಿಸ 
ಬಹುದು. ಜೈನ ಪರಂಪರೆಯ "ಶ್ರುತದೇನಿ'ಯಾದ 
ಶಾರದೆಯ ಲಕ್ಷಣಗಳು ಚಿನ್ಮುದ್ರೆ, ಜಪಸರ, ಅಭಯಹಸ್ತ 
ಮತ್ತು ಪುಸ್ತಕಗಳೆಂದು. ಇದರಿಂದ ಸ್ಪಷ್ಟವಾಗುವು 
ದಾದರೂ ಶಾಂತೀಶ್ವರ ಕವಿಯು (ಸು. ೧೮ನೇ ಶ) 
"ಶಾರದ ಚೌನದ'ವೆಂಬ ಕಾವ್ಯವೊಂದನ್ನು ರಚಿಸಿದ್ದು 
ಇದರಲ್ಲಿ ದೇವಿಯ ರೂಪ ಅವಯವ ಮತ್ತು ಮಹಿಮೆ 
ಗಳನ್ನು ಬಣ್ಣಿಸಲಾಗಿದೆ. ಯೋಗಾನಂದ ಎಂಬ ಯೋಗಿ 


ಗೆಳೊಬ್ಬರು ರಚಿಸಿರುವ ಮಹಾದೇವಿ ಸ್ತುತಿಯಲ್ಲಿ 
ಜೀವಿಯನ್ನು, “ಈಕೆಯೇ ಲಕ್ಷ್ಮಿಯು, ಶಂಭುಶಕ್ತಿಯು, 
ಮಾಹೇಶ್ವರಿಯು ; ಇವಳೇ ದುರ್ಗಿ; ಕಾಳರಾತ್ರಿ 
ಸ್ವರೂಪಿಣಿಯಾದ ಮಹಾಕಾಳಿಯೂ ಇವಳೇ ; ಇವಳೇ 
ಗಿರಿಜೆ ; ಜಗನ್ಮಾತಾ ಸ್ವರೂಪಿಣಿಯಾದ ಈ ದೇವಿಯೇ 
ಶಾರದೆ” ಎಂದು ' ಹೊಗಳಿದ್ದಾರೆ. ಇದರಲ್ಲಿ ಶಾರದಾ 
ದೇವಿಯೇ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಎಂದೂ ನಾನಾ 
ವಿಧವಾಗಿ ಪೂಜಿಸಲ್ಪಡುತ್ತಿರುವ ಮಹಾಕಾಳಿಯ ಶುದ್ಧ 
ಸ್ವರೂಪವೇ ಈ "ಶಾರದಾದೇವಿ' ಎಂದು ಗುರುತಿಸಿದ್ದು 
«ದುರ್ಗಾಸಪ್ತಶತಿ'ಯ ಹಿನ್ನೆಲೆಯಲ್ಲಿ ಇಲ್ಲಿ ಸರಸ್ವತಿ 
ಯನ್ನು "ಶಾರದಾ? ಎಂದೇ ಭಾವಿಸಿ ಬಣ್ಣಿಸಲಾಗಿದೆ. 


ಶಂಕರರು ಕಾಶ್ಮೀರದಿಂದ ಹಿಂತಿರುಗಿದಾಗ, ಅವರ 
ಶಿಷ್ಯರಾಗಿ ಅವರೊಂದಿಗೆ ವಾದದಲ್ಲಿ ಸೋತೆ ಮಂಡನ 
ಮಿಶ್ರರು, ಅವರ ಸತ್ತಿ  ಉಭಯಭಾರತಿಯೂ 
ಕರ್ನಾಟಕಕ್ಕೆ ಬಂದರೆಂದು, ಮಂಡನ ಶೃಂಗೇರಿ ಪೀಠಕ್ಕೆ 
ಮೊದಲು ಗುರುವಾಗಿ ಸಂನ್ಯಾಸ ಸ್ವೀಕರಿಸಿ "ಸುರೇಶ್ವರಾ 
ಚಾರ್ಯ' ಎನ್ನಿಸಿ ಶೃಂಗೇರಿಯಲ್ಲೇ ನೆಲೆಸಿದರೆಂದು 
ತಿಳಿದುಬರುತ್ತದೆ. ಇವರ ಪತ್ತಿಯಾದ ಉಭಯಭಾರತಿಯ 
ಬಗೆಗೆ ಬ್ರಹ್ಮನ ರಾಣಿಯಾದ ಸರಸ್ವತಿಯೇ ಶಾಸಗ್ರಸ್ತ 
ಳಾದ ಕಾರಣ ಭೂಮಿಯಲ್ಲಿ "ಉಭಯ ಭಾರತಿ” ಎಂಬ 
ಹೆಸರಿನಿಂದ ಜನಿಸಿದ್ದಳೆಂದು ಶಂಕರ ವಿಜಯವು ತಿಳಿಸಿರುವು 
ದರಿಂದ ಬಹುಶಃ "ಈ ಉಭಯಭಾರತಿ'ಯನ್ನೇ "ಶಾರದಾ 
ಜೇವಿ' ಎಂದೂ ಭಾವಿಸಿರಲೂಬಹುದು.ಹೀಗೆ ಸರಸ್ವತಿಯೇ 
"ಉಭಯಭಾರತಿ' ಎನಿಸಿದ್ದು ಶೃಂಗೇರಿಯಲ್ಲಿ ನೆಲೆಸಿದ 
ಈಕೆಯನ್ನು (ಭಾರತಿಯನ್ನು) ಸರಸ್ವತಿ ಮತ್ತು ಶಾರದೆಯ 
ರನ್ನು ಒಂದೇ ಎಂಬಂಶೇ ಸ್ತೋತ್ರಗಳಲ್ಲಿ ಗುರುತಿಸಿರು 
ವಂತಿಜೆ. ಸು. ೧೮ನೇ ಶತಮಾನದಲ್ಲೂ ಜನರಿಗೆ ಶಂಕರಾ 
ಚಾರ್ಯೆರ ಬಗೆಗೆ ಶಂಕರ ಮಠಗಳ ಬಗೆಗೂ ಇದೇ ನಂಬಿಕೆ 
ಇತ್ತೆಂದು "ಕೆಳದಿ ನೃಪ ವಿಜಯ” ಕಾವ್ಯದಿಂದ ತಿಳಿದು 
ಬರುತ್ತೆದೆ. ಈ ಕಾವ್ಯದಲ್ಲಿ ಸಂಕಣ್ಣನಾಯಕನು ಕಾಶ್ಮೀರ 
ಪುರಕ್ಕೆ ಹೋದಾಗ ಅಲ್ಲಿಯ "ಶಾರದಾದೇನಿ'ಯ ದರ್ಶನ 


7 ಶೃಂಗೇರಿಯ "ಶಾರದಾದೇವಿ ದೇವಾಲಯದ ಎದುರಿನಲ್ಲಿ ಸು. ೩೫' ಎತ್ತರದ ಕಲ್ಲಿನ ಸ್ತಂಭವೊಂದಿದೆ, ಪ್ರಾಚೀನ ಕಾಲ 
ದಲ್ಲಿ ಇದೊಂದು ಜೈನ ಸ್ತಂಭವಾಗಿತ್ತೆಂಬ ಪ್ರತೀತಿ ಇದೆ. ಶೃಂಗೇರಿಯ ಪ್ರಾಚೀನ ಶಾಸನಗಳು ಜೈನಧರ್ಮದ್ದೇ ಆಗಿದೆ 


ಈ ದಿಸೆಯಲ್ಲಿ ಹೆಚ್ಚಿನ ಅಧ್ಯಯನದ ಅಗತ್ಯವಿದೆ 


ಇತಿಹಾಸ ದರ್ಶನ 


೮೫ 


ಪಡೆದನೆಂದು ವರ್ಣಿಸಲಾಗಿಜಿಕ ಕವಿವರ್ಯರಾದ ಕುಮಾರ 
ವ್ಯಾಸ, ಲಕ್ಷ್ಮೀಶ ಮೊದಲಾದವರೂ ಈಕೆಯನ್ನು 
ಸ್ತುತಿಸಿದ್ದಾರೆ. ಕನಕದಾಸರು ಉಮಾ, ಮಾಹೇಶ್ವರಿಯ 
ರೊಂದಿಗೆ ಶಾರದೆಯನ್ನು ಸಮೀಕರಿಸಿದ್ದಾರೆ. ಇವರಂತೆ, 
ಇನ್ನೊಬ್ಬ ಪ್ರಮುಖ ವಾಗ್ಗೇಯಕಾರರಾದ ವಾಸುದೇವಾ 
ಚಾರ್ಯರು "ಮಾಮವತು ತ್ರೀ ಸರಸ್ವತೀ' ಎಂದು 
ಆರಂಭಿಸಿದರೂ, ಕಾಮಕೋಟ ಪೀಠರಿವಾಸಿನಿ ಅಂಬಾ 
ಎಂದು ಸ್ತುತಿಸಿರುವುದು "ಶಾರದೆ'ಯ ಪ್ರಾರ್ಥನೆಯೇ 
ಆಗಿದೆ. ಇಲ್ಲೆಲ್ಲ ಶಾರದೆಯನ್ನು ಸರಸ್ವತಿಯನ್ನು ಅಬೇಧ 
ವಾಗಿ ಗುರುತಿಸಲಾಗಿದೆ. 


ಹೀಗೆ ಸಾಹಿತ್ಯವನ್ನು ಅವಲೋಕಿಸಿದಾಗ ಶಾರದೆ 
ಯನ್ನು ಸರಸ್ವತಿ ವಾಗೀಶ್ವರೀ, ಆದಿಶಕ್ತಿ ಮೊದಲಾದ 
ಹೆಸರುಗಳಿಂದ ಕರೆಯಲಾಗಿದೆ ಎಂಬುದನ್ನು ತಿಳಿಯ 
ಬಹುದು. 


ಭಾಗ-೨ 


ಶಾರದಾ ಉಪಾಸನೆಯು ಕಾಲಾನುಕ್ರಮವಾಗಿ 
ಜೆಳೆದುಬಂದಿರುವ ರೀತಿಯನ್ನು ಗಮನಿಸಿದರೆ "ಕಾಶ್ಮೀರ 
ದಲ್ಲಿ ಶಾರದಾ ದೇವಾಲಯವು ಸು. ೭ನೇ ಶತಮಾನ 
ದಲ್ಲೇ ಇದ್ದಿತೆಂದು ತಿಳಿದು ಬರುವುದಾದರೂ ಅಲ್ಲಿಯ 
ದೇವಿ ಆರಾಧನೆಯ ಬಗೆಗಾಗಲೀ, ದೇವೀ ಸ್ವರೂಪದ 
ಬಗೆಗಾಗಲೀ ಹೆಚ್ಚು ವಿವರಗಳು ತಿಳಿಯುವುದಿಲ್ಲ. 
ಇದರಂತೆ ಕರ್ನಾಟಕದಲ್ಲಿ ಶಾರದಾದೇವಿಯ ಉಪಾ 
ಸನೆಯು ಸು. ೯ನೇ ಶತಮಾನದಲ್ಲಿ ಶ್ರೀ ಶಂಕರಾಚಾರ್ಯ 
ರಿಂದಲೇ ಆರಂಭವಾಯಿತೆನ್ನ ಬಹುದು. ಆದರೆ ೧೦-೧೧ನೇ 
ಶತಮಾನಗಳಲ್ಲಿ "ದೇವೀ ಉಪಾಸನೆ? ಪ್ರಚಲಿತದಲ್ಲಿದ್ದುದರ 
ಬಗೆಗೆ ಆಧಾರಗಳೂ, ವಿವರಗಳೂ ದೊರೆತಿರುವುದಿಲ್ಲ. 
ಸು. ೧೦ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಅನೇಕ 


ಮತಗಳು ವಿವಿಧ ಧರ್ಮಗಳು ಪ್ರಚಲಿತದಲ್ಲಿದ್ದವು. ಆಗ 
ಪ್ರಬಲವಾಗಿದ್ದ ಧರ್ಮಗಳಲ್ಲಿ ಕಾಳಾಮುಖ ಶೈವಪಂಥವು 
ಒಂದಾಗಿತ್ತು. ಈ ಕಾಳಾಮುಖ ಶೈವಸಂಥದ ಒಂದು 
ಕವಲು ಕಾಶ್ಮೀರದಿಂದ ಬಂದುದಾಗಿತ್ತೆಂದು ತಿಳಿದು 
ಬರುತ್ತೆದೆ.* ಇವರ ಬಗೆಗೆ ಡಾ| ಎಂ.ಚಿದಾನಂದಮೂರ್ತಿ 
ಯವರು “ತಾವು ಕಟ್ಟಿಸಿದ ತಮಗಾಗಿ ಕಟ್ಟಿಸಿದ ದೇವ 
ಸ್ಥಾನಗಳಲ್ಲಿ ವಾಸಿಸುತ್ತಾ, ಅಲ್ಲಿ ತಮ್ಮ ವೈಯುಕ್ತಿಕ 
ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ವಿದ್ಯಾಪ್ರ ಸಾರದ 
ಹೊಣೆಯನ್ನು ಹೊತ್ತಿದ್ದರೆಂಡು ತಿಳಿಸಿರುತ್ತಾರೆ. ಇವರ 
ಕೆಲವು ಮಠಗಳಲ್ಲಿ ಶಾರದಾಮೂರ್ತಿಯನ್ನು ಸರಸ್ವತೀ 
ಮೂರ್ತಿಯನ್ನೂ ಇಟ್ಟು ಪೂಜಿಸುತ್ತಿದ್ದ ರೆಂದು ತಿಳಿದು 
ಬಂದಿದೆ. ಮನಗೊಳಿಯ ಶಾಸನವೊಂದರಲ್ಲಿ ಹೀಗೆ 
ಇಡಲಾಗಿದ್ದ ಶಾರದಾದೇವಿಯ ಅಮೃತ ಪಡಿಗಾಗಿ 
ಕೊಟ್ಟಿದ್ದ ದಾನನೊಂದನ್ನು ಉಲ್ಲೇಖಿಸುತ್ತದೆ.!1 ಈ 
ಒಂದೆರಡು ಶಾಸನಗಳನ್ನು ಬಿಟ್ಟರೆ ಶಾರದಾಜೇವಿಗಾಗಿಯೆೇ 
ನಿರ್ಮಿಸಿರುವ ದೇವಾಲಯವಾಗಲೀ ಇತರ ಪೂಜಾನಿವರ 
ಗಳಾಗಲೀ ದೊರೆತಿರುವುದಿಲ್ಲ. 


ಕ್ರಿ.ಶ. ಸು. ೧೨-೧೩ನೇ ಶತಮಾನದಲ್ಲಿ ಹೊಯ್ಸ 
ಳರು ಕರ್ನಾಟಕವನ್ನು ಆಳುತ್ತಿದ್ದಾಗ ವರ್ತಕರ ಸಮು 
ದಾಯಗಳು ಪ್ರಬಲವಾಗಿದ್ದು, ಅವರು ಉತ್ತರ ಭಾರತದ 
ವರೆಗೂ ತಮ್ಮ ಸರಕುಗಳನ್ನು ಸಾಗಿಸುತ್ತಿ ದ್ದೆ ರೆಂದು, 
ವ್ಯವಹಾರ ಸಂಸರ್ಕಗಳಿದ್ದು ವೆಂದು ತಿಳಿಯುತ್ತದೆ. 
ಕಾಶ್ಮೀರವು ಅವರ ವ್ಯಾಪಾರದ ಭಾಗಗಳಲ್ಲಿ ಒಂದಾಗಿ 
ಕೆಂದು, ಕೆಲವೆಡೆ ಹೇಳಲಾಗಿದೆ. ಕ್ರಿ.ಶ. ಸು. ೧೨೫೦ರ 
ನಂತರದಲ್ಲಿ ಅನೇಕ ಜನ ಬ್ರಾಹ್ಮಣರು ಕಾಶ್ಮೀರದಿಂದ 
ಬಂದವರು ಹಾಸನ ಜಿಲ್ಲೆಯಲ್ಲಿ ನೆಶೆಸಿದ್ದರೆಂದು ಶಾಸನ 
ಗಳು ತಿಳಿಸುತ್ತವೆ. ಇವರ ಶಾಸನಗಳಲ್ಲಿ "ಶಾರದಾಯ್ಕೆ 
ನಮಃ' ಎಂಬ ಉಲ್ಲೇಖನಿರುವುದು ಇವರಿಗಿದ್ದ ಜ್ಞಾನ 


8 «ಕೆಳದಿನೈಸ ವಿಜಯ'-ಲಿಂಗಣ್ಣ ಕವಿ, ಷಿ ಆಶ್ವಾಸ ೫೭ ಪ ಆದರೆ ಈ ಹೊತ್ತಿಗೆ ಅಲ್ಲಿಯ ಶಾರದಾದೇವಾಲಯ ಸುಸ್ಥಿತಿಯಲ್ಲಿ 


ರಲಿಲ್ಲ 


9 ಕರ್ನಾಟಕ ಲಾಕುಳ ಶೈನರ ಇತಿಹಾಸ ಕಪಟರಾಳ ಕೃಷ್ಣರಾಯರು ಪು. ೪೭-೪೮ 
10 ಕನ್ನಡ ಶಾಸನಗಳ ಸಾಂಸ್ಕೃ ತಿಕ ಆಧ್ಯಯನ ಎಂ. ಡಾ| ಚಿಡಾನಂದಮೂರ್ತಿ 


11 ೫8, 1, Vol VY p. No 18 No. 3 


೮೬ 


ಇತಿಹಾಸ ದರ್ಶನ 


ಮತ್ತು ಇನರ ಸ್ಥಾ ನಗೌರವಗಳನ್ನು ಗಮನಿಸಿದರೆ 
ಬಹುಶಃ ಇವರೂ ಶಾರದಾ ಉಪಾಸಕರಾಗಿದ್ದಿರೆನ್ನ 
ಬಹುದು.11 

ಕ್ರಿ.ಶ. ಸು. 1379ರ ಹೆಗ್ಗಡದೇವನ ಕೋಟಿ 


ಾಸನವೊಂದರಲ್ಲಿ ಪ್ರಾರ್ಥನಾ ಶ್ಲೋಕವು 


ಶಾರದಾ ಶಾರದಾಂಬೋಜ ಶರದಿಂದು ನಿಭಾನನೆ 

ಸಾರಸ ಸ್ವತ್ಯಂ ಚ ಮೇ ದೇಹಿ ಶಾಸನಂ ಲಿಬಿತಂ 
ಮಯೀ. ಎಂದಿಜೆ!?. ಇದರಿಂದ ಶಾರದೆಯು ವಿದ್ಯೆ 
ಬುದಿ ಗಳನ್ನು ನೀಡುವವಳೆಂದು ಜನ ಪಾ ್ರರ್ಥಿಸುತ್ತಿದ 
ರೆಂದು ತಿಳಿದು ಬರುತ್ತದೆ. 


ಶಂಕರಾಜಾರ್ಯರು ಸ್ಥಾಪಿ ಪಿಸಿರುವ ಪೀಠಗಳನ್ನು 


“ಸರ್ವಜ್ಞ ಪೀಠ'ವೆಂದು  ಕರೆದಿರುತ್ತಾಕೆ. ಇದರಂತೆ 
ಹಾಸನ ಜಿಲ್ಲೆಯ ಕೆಲವು ಅಗ್ರ ಹಾರಗಳಲ್ಲಿದ್ದ 
ಬ್ರಾಹ್ಮಣರು ವೇದಪಾರಂಗತರೂ ಕರ್ಮನಿಷ್ಠರೂ 


ಆಗಿದ್ದು ಅವರಿದ್ದ “ತಳಲೂರು'3, ಅರಕೆರೆ ಗ್ರಾಮವನ್ನು 
“ಸರ್ವಜ್ಞ ಪುರನೆಂದೂ ಕರೆದಿದ್ದು 4. ಸಾಲಗಾಮೆ 


ಗ್ರಾಮವನ್ನು ಸರಸ್ವತೀ ಪುರ'!5ನೆಂದು ಕರೆಯಲಾಗಿದೆ. 
ಅರಸೀಕೆರೆಯ ಗಂಡಸಿ ಗ್ರಾಮದ ಶಾಸನದಲ್ಲಿ- 
“ಶ್ರೀ ಅಸಿತೆಗಿರಿ ಸಮಂ ಸ್ಯಾತ್ಸಾಜಲಂ 

ಸಿಂಧು ಪಾತ್ರೇ 

ಸುರತೆರುವರ ಶಾಖಾಲೆಖಿನೀಂ ಪತ್ರ 
ಮುರ್ವೀಂ 

ಯುವಿ ಲಿಖತಿ ಗೃಹೀತ್ವಾ ಶಾರದಾ 
ಸಾರ್ವ್ವಕಾಲಂ 


11 ಎ.ಕೆ. ಲ|, ಹಾಸನ ೧೪೪ 

12 ಎ.ಕ. ತ್ರಿ ಹೆ. ಕೋಟಿ ೧೪೯ 

13 ಎಕ, ೫, ಅರಸೀಕೆರೆ ೧೩೦ 

14 ಅದ್ರ ಆ.ಸೆ. ೮೨ 

15 ಅದೇ ಎ.ಕೃ ೮ ಹಾಸನ ೫೮ 

16 ಎಕ, ೫-ಆರಸಿಕೆರೆ ೧೫೯ ; 

17 ಅದೇ ; ಆರಸಿಕೇರೆ ೧೧೨ 

18 ಎಕ್ಕ ಜೃ ಬೇ ೧೧೭ 

19 ಶೃಂಗೇರಿ ಧರ್ಮ ಸಂಸ್ಥಾನ-ಎ.ಕೆ. ಶಾಸ್ತ್ರೀ-ಪು ೧ಷ್ಠಿ 


ಇತಿಹಾಸ ದರ್ಶನ 


ತೆದೆಪಿ ವರ್ಗುಣನಾಮೀಶಪಾರಂ 

ನಯಾತಿ” 

ಎಂಬ ಪ್ರಾರ್ಥನೆ ಇಡೆ. ಅರಸೀಕೆರೆಯ 
ಕೆಲ್ಲಂಗೆರೆಯ ಶಾಸ ನವೊಂದನ್ನು" ಶಾರಾದೀನಾಥ ಪಂಡಿತನು 
ಹೇಳಿರುತ್ತಾನೆ.17 ಹಳೇಬೀಡಿನ ಶಾಸನವೊಂದರಲ್ಲಿ 
ನಾನಾದೇಶೀಯರ ಬಗೆಗೆ ಹೇಳುತ್ತಾ ಅವರನ್ನು 


ಕಾಸ್ಮೀರಾ ಸಾರದಾಜೇವಿಲಬ್ಧ ವರ ಪ್ರಸಾದರು.! ಎಂದು 
ಕರೆಯಲಾಗಿದೆ. ಹೀಗೆ ಈ ಜಿಲ್ಲೆಯಲ್ಲಿ ಕ್ರಿ.ಶ ಸು 
೧೨-೧೩ನೇ ಶತಮಾನದಲ್ಲಿ ಅನೇಕರು ಶಾರದಾ 
ಉಪಾಸಕರಾಗಿದ್ದಿ ರಜೇಕೆನ್ಸಿ ಸುತ್ತೆ ಡೆ. 


ಆದರೆ ಕರ್ನಾಟಿಕದ ಪ್ರಮುಖವಾದ ಶಾರದಾ 
ಪೀಠನೆನ್ಸಿ ಸಿರುವಶ ಂಗೇರಿಯ 'ಶಾಸನಗಳಲ್ಲಿ ಕ್ರ ಶ. ಸು. 
೧೫'ನೇ ಶತಮಾನಕ್ಕೆ ಮೊದಲು, ವು 
ಇಲೆ ೇಖವಿಲ್ಲವೆಂದರೆ ಆಶ್ಚ್ರ ರ್ಯವಾಗಬಹುದು. ಇಲ್ಲಿ 
ಎ Kh ಕೊಟ್ಟ ಹ ಪ್ರಾಚೀನ ಉಲ್ಲೆ ಖ 
ನೆಂದರೆ ಕ್ರಿ.ಶ. ಸು, ಳ್ಳ ತಾಮ್ರ ಶಾಸನವಾಗಿದೆ. 
ಇದಕ್ಕೆ ಮೊದಲಿನ ಶಾಸನಗಳಲ್ಲಿ "ನಾ 
ಉಲ್ಲೇಖವಿಲ್ಲ. ಕ್ರಿ.ಶ. ೧೩೪೬ ಮತ್ತು ೧೩೫೫ರ ಶಾಸನ 
ಗಳಲ್ಲಿ ಶ್ರೀ ವಿದ್ಯಾರಣ್ಯರ ಉಲ್ಲೇಖನಿದೆ.1* ಯಾದರೂ 
ಈ ದಾನಗಳು ಯತಿಗಳಿಗೆ ಕೊಟ್ಟ ದಾನಗಳಾಗಿವೆ. 
“ತ್ರೀ ವಿದ್ಯಾರಣ್ಯರ ನಂತರ ಪೀಠಾಧಿಪತಿಗಳಾದ 
ಶ್ರೀ ಚಂದ್ರಶೇಖರ ಭಾರತಿ (ಮೊದಲನೆಯ) ಸ್ವಾಮಿಗಳು 
ಇಮ್ಮಡಿ ಹರಿಹರರಾಯನನ್ನು ಶೃಂಗೇರಿಗೆ ಬರಮಾಡಿ 


ಕೊಳ್ಳುತ್ತಾರೆ. ಸಾಮ್ರಾಟರು ಆಗೆ (ಕ್ರಿ.ಶ. ೧೩೯೬) 
ವ್ಯಿದಾರಣ್ಯರ ಸಮಾಧಿಯ ಮೇಲೆ ಗುಡಿಯನ್ನು ಕಟ್ಟಿಸಿ 


೮೭ 


ಆ ನೆನಪಿಗಾಗಿ "ನಿದ್ಯಾರಣ್ಯಪುರ' ವೆಂಬ ಅಗ್ರ ಹಾರವನ್ನು 


ಸ್ಟಾ ಓಸುತ್ತಾರೆಂದು29 ವಿದ್ವಾ ಸರು ತಿಳಿಸಿರುತ್ತಾರೆ. 
ರಾಜನು “ಶ್ರೀ ಶಾರದಾಂಬಾ ನಾಲಟೊಡೆ ಸಂರಕ್ಷಣೆ 
ಗಾಗಿ, ಚಂದ್ರಶೇಖರ ಭಾರತಿ ಸ್ವಾ ಮಿಗಳಿಗೆ "ದಂದೊರು, 
ಎಂಬ ಗ್ರಾಮವನ್ನು ದಾನ ಕೊಡುತ್ತಾನೆ. "ಅದರಿಂದ 
ಕ್ರೈ.ಶ. ೧೩೯೬ಕ್ಕೆ ಮೊದಲೇ ಇಲ್ಲಿ ಶಾರದಾಂಬ 
ಜೀನಾಲಯವಿತ್ತೆಂದು ತಿಳಿಯುತ್ತದೆ. ಇದಕ್ಕೆ ಮೊದಲು 
ಕ್ರಿ.ಶ. ೧೩೮೩ರಲ್ಲಿ ಇಮ್ಮಡಿ ಹರಿಹರನೇ ತುಂಗ 
ಭದ್ರಾ ನದೀ ತೀರದಲ್ಲಿ ವಿರೂಪಾಕ್ಷನ ಸನ್ತಿಧಿಯಲ್ಲಿ 
ಶೃ see ಶಾರದಾ ಅಮ ನವರ ನಿತ್ಯೊ (ತವ ಮತ್ತು 


P | 
ಣ್ಯ pl 


ನವರಾತ್ರಿ ಪ್ಲ ಪೂಜೆಗಾಗಿ, ನಾಲು ಮುಗಳೊಂ 
“ಗಂಗೆ ಜಾಲಿ ಎಂಬ ಭಾಗವನ್ನು ವಾನ 


ಬಿಟ್ಟಿ ದ್ದಾ ಹ 21 ಇಣರಂದ ಬಹುಶಃ ಕಿ.ಶ. 
ಯ್‌ 


ಸಾಂಗವಾಗಿ re 
ಇಲ್ಲಿಯ ಹೀಕವು ಹೆಚ್ಚು ಪ್ರಸಿದ್ಧ ಧಾನ -ಶೆ. 


೧೩೫೦ರ ನಂತರನೇ ; ವಿಜಯನಗರದ ಅರಸರ ಇ 
ಬೆಂಬಲವು ಇದಕ್ಕೆ ಕಾರಣನಿದ್ದಿರಬಹುದು. ಇಲ್ಲಿಯ 
ಶಾಸನಗಳನ್ನು ಗೆಮನಿಸಿದಾಗ, ಒಂದು ಅಂಶವು 
ಕುತೂಹಲ ಕೆರಳಿಸುತ್ತದೆ. ಅದೆಂದರೆ ಇಲ್ಲಿಯ ಗುರುಗಳ 
ಬಿರುದಾವಳಿಗಳಲ್ಲಿ ಎಲ್ಲಿಯೂ ಅವರನ್ನು “ಶ್ಶ 0ಗೇರಿಯ 
ಶಾರದಾದೇವಿ ಪಾದಾರಾಧಕಕೆನ್ನದೇ ಕ ಕೇವಲ 
ಶ್ರೀ ಮದ್ರಾ ಜಾಧಿರಾಜಗುರು ಭೂ ಮಂಡಲಾಚಾರ್ಯ 

ಗೆಭದ್ರಾ ತೀರವಾಸ |ಯಷ್ಯಶೃಂಗೆ ಪುರವರಾಧೀಶ್ವ ರಾ। 
ಶೃ ಗೇರಿ ಶಿ ಶ್ರೀ ವಿದ್ಯಾ ಶಂಕರ ದೇವರ ದಿವ್ಯ ಶ್ರೀ ಡ್‌ 
ಪದ್ಮಾ ರಾಧಕರು?- ಎಂದು ಕರೆಯಲಾಗಿದೆ ಇ ಬಹುಶಃ 


*ತತರಾಜಾಡಿಾಯ ಆರಾಧನೆ "ಗಿಂತ' ವಿದ್ಯಾಶಂಕರರ 
ಆರಾಧನೆ'ಯೇ ಪ್ರಮುಖ ವಾಗಿದ್ದಂತೆ ಕಾಣಬರುತ್ತದೆ. 


ಇದಕ್ಕೆ ಉಚಿತವಾದ ಕಾರಣವು ತಿಳಿದು ಬರುತ್ತಿಲ್ಲ. 


ಕ್ರೈ .ಶ. ೧೬೦೦ರ ಸುಮಾರಿಗೆ ಹಂಪೆಯಲ್ಲಿ, 
ಕೂಡ್ಲಿ ಗ್ರಾ ಮಗಳಲ್ಲೂ ಈ ಮಠದ ಶಾಖೆಗಳು ಆರಂಭ 
ಪಕಾರ ತಿಳಿದು ಬರುತ್ತದೆ. ಹೀಗೆ ಶಾರದಾ 


20 ಶ್ಭ್ರ ಗೇರಿ ಧರ್ಮ ಸಂಸ್ಥಾ ನ-ಎ.ಕ್ಕೆ ಶಾಸ್ತ್ರಿ- -ಪ್ರು ೧೩ 


ಉಪಾಸನೆ ವ್ಯಾಪಕವಾಗಿ ಹರಡ ತೊಡಗಿತು. ನಂತರದ 
ಕಾಲದಲ್ಲಿನ ಶಾರದಾ ಉಪಾಸನೆಯ ಬಗೆಗೆ ಶಾಸನ 
ಗಳಿಗಿಂತ ಕಡತಗಳಿಂದ ಹೆಚ್ಚಿನ ವಿವರಗಳು ದೊರೆತಿದೆ. 
ಶ್ರೀ ಎ.ಕೆ ಫೆ. ಶಾಸ್ತ್ರೀಗಳವರ “ಶೃ ೦ಗೇರಿ ಧರ್ಮ ಸಂಸ್ಥಾ ನ 
ಗ್ರಂಥದಿಂದ ಈ ಕಳಗನ ಅಂಶಗಳನ್ನು ಸಂಗ್ರ ಹಸಲಾಗಿದೆ. 
ತತ. ಸು. ೧೬೬೩ರ ಕಡಿತವೊಂದರಲ್ಲಿ ಮಲ್ಲಿಕಾರ್ಜುನ 
ಇಂದ್ರಮೌಳಿ ಮತ್ತು ಸರಸ್ಪತಿ ದೇವತಾ ಮೊದಲಾದ 


ಬ 
H 


ಎಪಿ 
ನೇಷನ್‌ ಮ ಕೊಟ್ಟ ವಿವರವಿದೆ. 
ಫೌಲೆನಿಯ್ಯ ಸೋಮತೇಖನನು ಶ್ರೀ ಶಾ ಔಟ ದೇವಿಯ 
ಪೂಜೆಗಾಗಿ ದಾನ ಕೊಟ್ಟಿರುತ್ತಾನೆ. ಮುಮ್ಮಡಿ 
ಸೋಮಶೇಖರನು ಚ ೧೭೫೬-೬೩) ನವರಾತ್ರಿ 
ಲ್ವ ತೃವದಲ್ಲಿ ಶಾನದಾಂಬಾ ಪೂಜೆಗೆ ಸಂಬಂಧಿಸಿದ 


ಸರಕುಗಳ ಮೇಲಿನ ಘ್‌ ನಿರ್ಯಾತದ ಸುಂಕವನ್ನು 
ರದ್ದು ಗೊಳಿಸುವಂತೆ ಅಧಿಕಾರಿಗಳಿಗೆ ಆಜ್ಞೆ, ವಿಧಿಸುತ್ತಾನೆ. 
ಮರಾಕ ಸರದಾರರ ವಿವಿಧ ಕಾಣಿಕೆಗಳನ್ನು 
ಶಾರದಅಮ್ಮನವರ ಸೇವೆ ಎಂದು ಕೊಟ್ಟಿರುತ್ತಾರೆ. 


ಕ್ರಿ .ಶ. ಸು. ೧೭೦೫ರ ನಂತರದಲ್ಲಿ ದ್ವಿತೀಯ 


ಸಚಿ 4, ಧಾನಂದ ಭಾರತಿ ಸ್ವಾಮಿಗಳು ಪೀಠಾಧಿಪತಿ 
ಗಳಾಗಿದ್ದಾ ಗ್ಯ ಈಗಿನಂತೆ ವೈಭವದಿಂದ ನಡೆಯುವ 
"ನವರಾತ್ರಿ ಉತ್ಸ ವ'ವನ್ನು ಪ್ರಾ ರಂಭಿಸಿದರು. 


ನವರಾತ್ರಿ' ಒಂದು ಮಹತ್ವದ ಉತ್ಪ ವವಾಗಿದ್ದು, 
ಆನೇಕ ಭಕ್ತಾದಿಗಳೂ ತ್ರಿ ೯ ರಾಟೆ £ ಪೂಜೆಗಾಗಿ 
ಕಾಣಿಕೆ ಮತ್ತು ಧವಸಗಳನ್ನು ದಾನ ಕೊಟ್ಟಿ ರುತ್ತಾರೆ. 
ಕ್ರಿ.ಶ. ೧೭೪೮ರಲ್ಲಿ ಇಕ್ಕೇರಿ, ದುರ್ಗ, ಹೊನ್ನಾ ಳ್ಲಿ 
ಗುತ್ತಿ ರಾಮಚಂದ್ರ ಪುರ.... ಮುಂತಾದ ಊನ 
ಭಕ್ತರುಗಳು ನವರಾತ್ರಿ. ಉತ್ಸವಕ್ಕೆಂದು ಭತ್ತ, ಅಕ್ಕಿ, 
ಗಂಧದ ಕಟ್ಟ ಗೆ ಮೊದಲಾದವನ್ನು ಸಗ್ಗ ಕೆ 


ಕ್ರಿ ಶ. ೧೭೫೪ರ ಕಡತೆದಿಂದ ವೆಂಗೆರೆಯ್ಯ 
ನೆಂಕಣ್ಣಾ ಚಾರ್ಯರು ಶ್ರಿ € ಶಾರದಾಂಜಿಯ ಕೃ ತ್ರಿಕಾ 
ಮಹೋತ್ಸ ವದ ವೆಚ ಕ್ಕಾಗಿ, ವೆಂಗರೆ ಅಗ್ರ ಹಾರದಲ್ಲಿಯ 


21 ಕೂಡ್ಲಿ ಶೃ ಗೇರಿ ಸಂಸ್ಥಾ ನದ ಪ್ರಾಚೀನ “ಾಸನ-ಲೇಖನ ಸಂಗ್ರಹ ಸಂ. ೫- ಪು, ೭ 


ಆಲ 


ಇತಿಹಾಸ: ದರ್ಶನ 


1k 


ಭೂಮಿಯನ್ನು ದಾನ ಮಾಡುತ್ತಾರೆ. ಅದೇ ರೀತಿ 
ಅಂಬಳೆಯ ವೆಂಕಟರಮಣಯ್ಯನು, ದೇವಸ್ಥಾ ನದಲ್ಲಿ 
ಪ್ರತಿನಿತ್ಯದ ನೈವೇದ್ಯಕ್ಕಾಗಿ ಚಿಕ್ಕಮಂಗಳೂರಿನ 
ಗೋವನಹಳ್ಳಿಯ ಒಂದು ಖಂಡುಗ ಭೂಮಿಯನ್ನು 
ದಾನ ಮಾಡುತ್ತಾನೆ. 


ಕೈ.ಶ ೧೭೮೬ರಲ್ಲಿ ತೀರ್ಥಹಳ್ಳಿ. ಮಠದ 
ಶ್ರೀ ಅಮರೇಂದ್ರಪುರಿ ಸ್ವಾಮಿಗಳವರು ನವರಾತ್ರಿ 
ಉತ್ಸವದಲ್ಲಿ ಮೂಲಾಕಕ್ಷತ್ರದಲ್ಲಿ ಸಾಯಂಕಾಲ ಆಗುವ 
ಪೂಜೆ, ನೈವೇದ್ಯ, ದೀಪಾರಾಧನೆ ಮತ್ತು ಪುಷ್ಪ 
ಮಂಟಪೋತ್ಸವಗಳ ಸೇವೆಗಾಗಿ ಪ್ರತಿ ವರ್ಷ ಐದು 
ವರಹಗಳನ್ನು ಕೊಡುವುದಾಗಿ ತಿಳಿಸಿರುತ್ತಾರೆ. ಕೇವಲ 
ನವರಾತ್ರಿ ದಿನಗಳಲ್ಲಿ ಅಲ್ಲದೇ ಪ್ರತಿದಿನವು ಪೂಜೆ 
ನಡೆಯತ್ತಿತ್ತೆಂದು ಕ್ರಿ.ಶ. ೧೭೪೮ರ ಶಕಡತವೊಂದು 
ತಿಳಿಸುತ್ತದೆ-*ಪ್ರಥಮ 


ಸ್ತಾಮಿಗಳು' ಶ್ರೀ ಶಾರದಾಂಬೆಯ ಸನ್ನಿಧಿಯಲ್ಲಿ 

ಅ Nd 
"ಸರಸ್ಪತಿ ಸೂಕ.'ವನು ಸಠಿಸುತ್ತಿದ್ದುದ ಕಾಗಿ 
ವ ಎಂ ಈ ಎ2 ಸ 


ಸಂಬಳದಂತೆ ಕೆಲಭಾಗ 
ಮಾಡಿಕೊಳ್ಳಲು, ಬಿಟ್ಟುಕೊಡುವರು. ಇದಕ್ಕಾಗಿ 
ಅವನು ಆರು ಗದ್ಯಾಣವನ್ನು ಮಠಕ್ಕೆ ಕೊಡಬೇಕೆಂದು 


ತಿಳಿಸುತ್ತದೆ. 


ಇದರಂತೆ ಮಠದ ಆಗುಹೋಗುಗಳ ಬಗೆಗೆ 
ಹಣಕಾಸಿನ ಲೆಕ್ಕಾಚಾರದ ಬಗೆಗೆ ಕಡತಗಳಿಂದ 
ಹೇರಳವಾಗಿ ವಿವರಗಳು ದೊರೆಯುತ್ತವೆ. 


ಕ್ರಿ.ಶ ೧೭೯೧ರ ಪರಶುರಾಮ ಬಾಹು, 
ಶೃಂಗೇರಿಯನ್ನು ಲೂಟಿ ಮಾಡಿದ ಸನ್ನಿವೇಶದ 
ವಿವರಗಳನ್ನು ಕೆಳದಿ ದೊರೆಗಳಿಗೆ ತಿಳಿಸುವ ಕಡತವೂ 
ಬಂದಿದ್ದು, ಆಗೆ ದೇವಾಲಯದ ಆಭರಣಗಳು ಮಾತ್ರ 
ವಲ್ಲದೆ ಶಾರದಾ ದೇವಿಯ ಬಿಂಬವು ಅಪವಿತ್ರ ವಾಯಿತೆಂದು 
ತಿಳಿಯುತ್ತದೆ. ಇದಾದ ಕೆಲವೇ ದಿನಗಳಲ್ಲಿ 
ಟಪ್ಪುಸುಲ್ಲಾನನು ಪುನಃ ಪ್ರತಿಷ್ಠೆ ಮಾಡಿಸಲು ಮಠಕ್ಕೆ 
ಸಹಾಯ ಮಾಡುತ್ತಾನೆ. 


ಓಪ್ಪುಸುಲ್ತಾನನ ಕಾಲದ ಇನ್ನೊಂದು ಕಡತದ 
ವಿವರವು ಗಮನಾರ್ಹವಾದುದ್ದು -“ಸುಲ್ತಾನನು ತನ್ನ 
ವೈರಿಗಳಾದ ನಿಜಾಮ ಮತ್ತು ಮರಾಠರು 


ಇತಿಹಾಸ ದರ್ಶನ 


ನಾಶವಾಗಲೆಂದು ಶತೆಚಂಡಿ ಜಪ, ಸಹಸ್ರ ಚಂಡಿ 
ಹೋಮಗಳನ್ನು ಮಾಡುವಂತೆ ಗುರುಗಳಿಗೆ ಬಿನ್ನಹ 
ಮಾಡಿಕೊಳ್ಳುತ್ತಾನೆ. ಅದರ ಮುಂದಿನ ಪತ್ರದಲ್ಲಿ 
ಅದು ಸಫಲವಾದುದಕ್ಕೆ "ಧನ್ಯವಾದ'ಗಳನ್ನು ತಿಳಿಸಿರು 
ತ್ಲಾನೆ. ಇದೆರಿಂದೆ ದೇವಿಯ ಉಪಾಸನೆಯು 
ಮೊದಲು ಬ್ರಹ್ಮಜ್ಞಾ ನಾರ್ಜನೆಗಾಗಿ ಇದ್ದು ದ್ದು ಮುಂದೆ 
ತಾಂತ್ರಿಕ ಸಿದ್ಧಿ ಗಳೇ ಪ್ರಮುಖವಾಗಿ ಇಹಲೋಕದ 
ಸಿದ್ಧಿಗಾಗಿ ಆರಾಧಿಸುವ ಪರಂಪರೆ ಕಾಣಬರುತ್ತದೆ. 
ಕ್ರಿ.ಶ. ೧೮೫೦ರ ಸುಮಾರಿನಲ್ಲಿ ಶಿವಗಂಗೆಯಲ್ಲಿ 
ಶಂಕರ ಮಠನೊಂದು *ಶಾರಾದ ಮಂದಿರ'ಡೊಂದಿಗೆ 
ಸ್ಥಾಪನೆಯಾಗಿದ್ದು, ಇಲ್ಲಿರುವ ಶಾರದಾಂಜೆಗೆ 
ಶೃಂಗೇರಿಯ ನಂತರದ ಅಗ್ರಮನ್ನಣೆ ದೊರೆಯುತ್ತಿದೆ. 
ಮೈಸೂರರಸರ ಕಾಲದಲ್ಲೂ ಈ ಶೃಂಗೇರಿ ಮಠಕ್ಕೆ 
ಆ ಮೂಲಕ ಶಾರದಾ ಉಪಾಸನೆಗೆ ಸಾಕಷ್ಟು 
ಪ್ರಗತಿದಾಯಕವಾಗಿದ್ದು ತಿಳಿದು ಬರುತ್ತದೆ. 


ಈಗಿರುವ ಶಾರದಾಡೇವಾಲಯನು ಶೃಂಗೇರಿ 
ಯಲ್ಲಿ ಸು. ೧೯೧೬ರಲ್ಲಿ ರೂಪುಗೊಂಡಿತು. ಈ ೨೦ನೇ 
ಶತಮಾನದಲ್ಲಿ ಶಂಕರಮಠವು, ಅನೇಕ ಶಾಖೆಗಳನ್ನು 
ಹೊಂದಿದ್ದು, ಈ ಮಠನಿರುವ ಕಡೆಯಲೆಲ್ಲ ಶ್ರೀ 
ಶಾರದಾದೇನಿ ದೇವಾಲಯವಿದ್ದು, ಶಾರದಾ ಉಪಾಸನೆ 
ಸರ್ವವ್ಯಾಪಿಯಾಗಿ ಹಬ್ಬಿರುವುದನ್ನು ಕಾಣುತ್ತೇನೆ. 


ಭಾಗ-೩ 


ಶಾರದಾದೇನಿಯ ಶಿಲ್ಪಗಳನ್ನು ಗೆಮನಿಸಿ "ಶಾರದಾ 
ಉಪಾಸನೆ'ಯ ಬಗೆಗೆ ತಿಳಿಯಲು ಯತ್ನಿಸಿದರೆ, ಇದರ 
ಆರಂಭವು ಶಂಕರರು ಅರ್ಚಿಸಿದ ಶ್ರೀಚಕ್ರದ ಉಪಾಸನೆ 
ಯಾಗಿದ್ದು, ಶ್ರೀ ಚಕ್ರವು ಯಂತ್ರಗಳಲ್ಲೆಲ್ಲ ಅತೀ ಶ್ರೇಷ್ಠ 
ವಾದುದ್ದಾಗಿದೆ. ಇದನ್ನು ಜೇನಿಯ ಪ್ರತೀಕವೆಂದೇ 
ಭಾವಿಸಿರುತ್ತಾರೆ. ಇದರಿಂದಲೇ ದೇವಿಯನ್ನು ತ್ರೀ 
ಚಕ್ರರಾಜ ನಿಲಯೇ', *ಚಕ್ರರಾಜ ನಿಕೇತನಾ', 
*ತ್ರಿಕೋಣಗಾ', "ತ್ರಿಕೋಣಾಂತರ ದೀಪಿಕಾ' ಮುಂತಾದ 
ಹೆಸರುಗಳಿಂದಲೂ ಕರೆಯುತ್ತಾರೆ. ಈ ಯಂತ್ರದ 
ಆರಾಧನೆಯು ತಾಂತ್ರಿಕ ಸಂಪ್ರದಾಯವಾಗಿರುವುದರಿಂದ 
ಬಹುಶಃ "ಶ್ರೀ ಶಂಕರರು ಉಪಾಸಿಸಿದ್ದು ಶಾಕ್ತ ಶಾರದ 
ಯನ್ನೇ ?' ಎಂಬ ಅನುಮಾನ ಉಂಟಾಗುತ್ತದೆ. 


೮೯ 


ಶಂಕರರು ಉಪಾಸಿಸಿದ್ದ ದೇನತಾಬಿಂಬವು ಈಗೆ 
ಶೃಂಗೇರಿಯಲ್ಲಿ ಉಳಿದಿರುವುದಿಲ್ಲ. ಶಂಕರರು “ದಾರು 
ಮೂರ್ತಿ'ಯೊಂದನ್ನು ಪೂಜಿಸುತ್ತಿದ್ದರೆಂದು ಹೇಳುವ 
ರಾದರೂ ಬಹುಶಃ ಶಂಕರರು ಕೇವಲ ಶ್ರೀ ಚಕ್ರಾ 
ರ್ಚನೆಯನ್ನೇ ರೂಢಿಯಲ್ಲಿ ತಂದಿರಜೇಕೆನಿಸುತ್ತದೆ. 
ಶೃಂಗೇರಿಯಲ್ಲಿ ಮೊದಲ ಬಾರಿಗೆ ಶ್ರೀ ನಿದ್ಯಾರಣ್ಯರು ಪಂಚ 
ಲೋಹದ ಪ್ರಶಿಮೆಯೊಂದನ್ನು ಮಾಡಿಸಿ ಸ್ಥಾಪಿಸಿದ 
ರೆಂದು ಹೇಳುತ್ತಾರೆ. ಶೃಂಗೇರಿಯ ಶಾಸನಗಳಲ್ಲಿ "ಶಾರ 
ದಾಂಜೆ'ಯ ಉಲ್ಲೇಖವು ನಂತರದ ಕಾಲದಲ್ಲೇ ಕಾಣಬರು 
ಪುದನ್ನು ನೋಡಿದರೆ ನಿದ್ಯಾರಣ್ಯರು ಮಾಡಿಸಿದ ಶಾರದಾ 
ದೇವಿಯ ಪ್ರತಿಮೆಯೇ ಇಲ್ಲಿಯ ಮೂಲಬಿಂಬವಿರಬೇಕೆನ್ಸಿ 
ಸುತ್ತದೆ. ಆದರೆ ದುರದೃಷ್ಟವಶಾತ್‌, ಈ ಬಿಂಬವು ಕೂಡ 
ಕ್ರಿ.ಶ. '೧೭೯೧ರಲ್ಲಿ ಪರಶುರಾಮ್‌ ಬಾಹುನಿನ ಧಾಳಿಯ 
ಸಮಯದಲ್ಲಿ ನಾಶವಾಗಿದೆ. ಈಗ ಶೃಂಗೇರಿಯಲ್ಲಿರುವ 
ಬಿಂಬವು ಸು, ೨೦ನೇ ಶತಮಾನದ್ದಾಗಿದೆ. 


ಈ ದೇವಿಯ ಆರಾಧನೆಗೆ ಸಂಬಂಧಿಸಿದಂತೆ 
ಶಂಕರಾಚಾರ್ಯರ "ಸಾಂದರ್ಯಲಹರಿ'. ಮತ್ತು 
"ಲಲಿತಾ ಸಹಸ್ರನಾಮ' ಸ್ತೋತ್ರಗಳು ಜೀವಿಯ 


ಮಹಿಮೆಯನ್ನು ತಿಳಿಸುವ ಪ್ರಮುಖ ಭಾಗಗಳಾಗಿವೆ. 
ಈ ಜೀವಿಯು ವಿಶೇಷವಾಗಿ "ಬಹ್ಮ ಜ್ಞಾನದಾಯಿನಿ? 
we ಬದಛೆ ೦ 


ಯಾಗಿದ್ದು ಶ್ರೀಚಕ್ರದ ಸಂಕೇತವು. ಅದನ್ನು ಸಾಧಿಸುವ 


pS 


ಯೋಗ ಮಾರ್ಗಕ್ಕೆ ಕೈದೀವಿಗೆಯಂತಿದೆ. ಈ ಬ್ರಹ್ಮ 
ಜ್ಞಾನವನ್ನು ಸಾಧಿಸುವ ಬಗೆಗೆ ಯೋಗ ಮಾರ್ಗವು 
ತಿಳಿಸುವುದು. ಇದರಂತೆ ಪ್ರಕೃತಿಯ ಸಕಲ ಜೀವಿಗಳಲ್ಲೂ 
ಪರಾಶಕ್ತಿಯ ಅಂಶವಿರುವುದಲ್ಲದೇ, ಮಾನವನಲ್ಲಿ ಅಡಕ 
ವಾಗಿರುವ ಕುಂಡಿಲಿನೀ ಶಕ್ತಿಯನ್ನು ಜಾಗೃತಗೊಳಿಸಿ, 
ಶಿರಸ್ಸಿನಲ್ಲಿರುವ ಸಹೆಸ್ರಾರವನ್ನು ತಲುಪಿ"ತಿವೆಶಕ್ತಿ? 
ಯನ್ನು ಸಾಧಿಸಪುಜೀ ಶಕ್ತಾ ಗಮದ ಪ್ರಮುಖ ಹಂತ 
ವಾಗಿದ್ದು ಇದೇ ಬ್ರಹ್ಮಜ್ಞಾನಸಿದ್ದಿ, ಮೋಕ್ಷ ಎನ್ನಿ 
ಸುತ್ತದೆ. ಈ ತತ್ವದ ಬಗೆಗೆ ಸವಿಸ್ತಾರವಾದ ಕ್ರಮ 
ವನ್ನು ಆ ಮೂಲಕ *ಶಕ್ತಿ'ಯ ಮಹಿಮೆಯನ್ನು 
"ಶಾರದಾತಿಲಕ ತಂತ್ರ' ಎಂಬ ಗ್ರಂಥವು ತಿಳಿಸುತ್ತಿದ್ದು, 
ಈ ಗೃಂಥವು-“ಸಾರಂ ವಕ್ಷ್ಯಾಮಿ ತಂತ್ರಾಣಾಂ ಶಾರದಾ 
ತಿಲಕಂ ಶುಭಂ” ಎನ್ಸಿಸಿದೆ. 


ಶಾರದಾದೇವಿಯ ಸ್ವರೂಪದ ಬಗೆಗೆ ತಿಳಿದವರು 
ಹೀಗೆ ಹೇಳುತ್ತಾರೆ. "ಲೋಕ ಕಲ್ಯಾಣಾರ್ಥವಾಗಿ, 


೯೦ 


ಲೋಕದೆ ಜನತೆಗೆ ಕಂಟಕ ಸ್ಪರೊಸವಾಗಿದ್ದ ದಾನವರ 
ಸಂಹಾರಕ್ಕಾಗಿ "ದೈವಶಕ್ತಿ' ಅವತರಿಸಿ ವಿನಿಧ ಸ್ವರೂಪ 
ಗಳಿಂದ ಜಗತ್ತನ್ನು ಸಂರಕ್ಷಿಸುತ್ತದೆ.ಅದರಂತೆ ಆದಿಶಕ್ತಿಯ 
ಈ ಸ್ವರೂಪವು-ಜಗತ್ತನ್ನು ಅಜ್ಞಾನದ ಅಂಧಕಾರದಿಂದ 
ಸಂರಕ್ಷಿಸಿ ಉದ್ದ ರಿಸುವ ಉದ್ದೇಶವನ್ನುಳ್ಳೆದ್ದು. ಈ 
ಸ್ನರೂಪದೆ ಉಪಾಸನೆಯಿಂದ-ಇಹಲೋಕದ ಸಕಲಶಾಸ್ತ್ರ, 
ವಿದ್ಯೆಗಳೂ ದೊರೆಯುವುದಲ್ಲದೇ, ಆತ್ಮಸಾಕ್ಷಾತ್ಕಾರವಾಗಿ 
ಬ್ರಹ್ಮ ಜ್ಞಾನವು ಲಭಿಸುತ್ತದೆ. ಆ ಕಾರಣ "ಬ್ರಹ್ಮ 
ವಿದ್ಯಾದಾಯಿನಿ'ಯಾದ ದೇನಿಯ ಈ ಸ್ವರೂಪವು ವಿಶೇಷ 
ವಾಗಿದ್ದು ಅವಳ "ಮೂರ್ತಿ'ಯು ಈ ಎಲ್ಲಾ ಅರ್ಥ 
ವನ್ನು ಸ್ಫುರಿಸುತ್ತದೆ. ವಿಶಾಲವಾದ ಅವಳ ಕಣ್ಣುಗಳೇ 
ಇಲ್ಲಿ ದಯಾಪೂರ್ಣನಾಗಿದ್ದು, ಅಭಯ ಮತ್ತು ವರದ 
ಹಸ್ತಗಳ ಬದಲಾಗಿವೆ. ಈ ಎಲ್ಲಾ ಗುಣ ವಿಶೇಷಗಳುಳ್ಳೆ 
ಮೂರ್ತಿಯ ಬಗೆಗೆ ನೋಡೋಣ. 

ಅರಳಿದ ಕಮಲದ ಮೇಲೆ ನದ್ಮಾಸನ ಭಂಗಿಯಲ್ಲಿ 
ಆಸೀನಳಾಗಿರುವ ಶಾರದಾದೇವಿಯು. ಜಟಾಮಕುಟ್ಟೆ 
ಚಂದ್ರಕಲಾಧರೆ, ತ್ರಿನೇತ್ರೆಯಾಗಿದ್ದಾಳೆ. ಇವು ಶೈವ 
ಧರ್ಮದ ಲಕ್ಷಣಗಳೆನಿಸಿದರೂ ಜಟಾಮಕುಟ ಮತ್ತು 
ಪದ್ಮಾಸನ ಭಂಗಿಯು ಅವಳ “ಯೌಗಿಕ ಸ್ಥಿತಿ'ಯನ್ನು 
ಚಂದ್ರಕಲೆಯು ಅವಳಿಂದ ಸೂಸು 


ಶ್‌ 


ಅಗ್ನಿಗಳೇ ಅವಳೆ ತಿ,ನೇತ್ರಗಳಾಗಿದ್ದು, ಸರ್ವ ಪ್ರಕೃತಿಯು 
ಅವಳ ಅಂಶವೇ ಎಂಬುದನ್ನು ತಿಳಿಸುತ್ತಿದೆ. . ಇದರಂತೆ 
ದೇವಿಯ ಚತುರ್ಭುಜಗಳಲ್ಲಿ ಕ್ರಮವಾಗಿ ಕೆಳ ಬಲಗೈ 
ಚಿನ್ಮುಜ್ರಿಯಲ್ಲೂ, ಮೇಲಿನ ಬಲಗೈಯಲ್ಲಿ ಅಕ್ಷಮಾಲೆ 
ಯನ್ನು ಮುಂಗ್ಳೈೈ ಮೇಲೆ ಶುಕವನ್ನು ಧರಿಸಿದ್ದು, 
ಮೇಲಿನ ಎಡಗೈಯಲ್ಲಿ "ಸುಧಾಭಾಂಡಾ ಇದ್ದು ಕಳ 
ಎಡಗೈ ಪ್ರಸ್ತಕವನ್ನು ಹಿಡಿದಿರುತ್ತದೆ. ದೇವಿಯ ಕೈ 
ಗಳಲ್ಲಿರುವ ಆಯುಧ ವಿಶೇಷಗಳು ಅವಳೆ ಮಹತ್ವವನ್ನು 
ತಿಳಿಸುತ್ತಿದ್ದು ತ ಚಿನ್ಮುದ್ರೈಯು "ತಾನು ಸರ್ವರಿಗೂ 
ಬೋಧಿಸ ಬಲ್ಲವಳು' ಎಂಬುದನ್ನೂ, ಅಕ್ಷಮಾಲೆಯು- 
ಈ ದೇವಿಯೇ "ಕಾಲಚಕ್ರ ಸ್ವರೂಪಿಣಿ' ಎಂದೂ, ಸೃಷ್ಟಿ 
ಸ್ಥಿತಿ ಸಂಹಾರಕ್ಕೆ ಕಾರಣಳಾದ ಜಗತ್ತಾರಿಣಿ ಎಂಬ ಅಂಶ 
ವನ್ನೂ ಸೂಚಿಸುತ್ತಿದೆ. "ಅಕ್ಷಮಾಲೆ'ಯನ್ನು ಮೆಂತ್ರೆ 
ಪುರಶ್ಚರಣೆಗಾಗಿ ಬಳಸುವುದರಿಂದ ಇಲ್ಲಿ ಮಂತ್ರಸ್ತರೂಪಿಣಿ 
ಯಾದ ದೇವಿಯನ್ನು ಸೂಚಿಸುತ್ತಿದೆ ಎನ್ನಬಹುದು. ಈ 
ಬಲಗೈ ಮುಂಗೈ ಮೇಲಿರುವ “ಶುಕ'ವು ಜನ್ಮತಃ ಬ್ರಹ್ಮ 


ಇತಿಹಾಸ ದರ್ಶನ 


Ki 


1k 


ಜ್ಞಾನಿಯಾಗಿದ್ದ "ಶುಕ ಮಹರ್ಷಿ'ಯ ಸಂಕೇತವಾಗಿದ್ದು. 
ಸಾಮಾನ್ಯವಾಗಿ ಶಿಲ್ಪ ದಲ್ಲಿ “ಮುಂಗೈ ಮೇಲೆ ಗಿಣಿ? 
ಇರುವುದನ್ನು ಟಿಯು ಸಂಕೇತವೆಂದು ಭಾವಿಸುತ್ತಾರೆ. 
ಈ ಅರ್ಥದಲ್ಲಿ ಚಿಂತಿಸಿದರೆ ಜಗತ್ತಿಗೆ ಅವಳು "ಮಹಾ 
ಸಾಮ್ರಾಜ್ಞಿ 'ಯೂ ಹೌದು ; ಇದರಂತೆ "ಶುಕ'ದ 
ಮಧುರವಾಣಿಯಿಂದ ದೇವಿ ಆನಂದಿಸುತ್ತಿದ್ದಾಳೆಂದು 
ಊಹಿಸಿ ನಾದಮಯಿಯಾದ ದೇವಿಯ ಸಂಗೀತಾಸಕ್ತಿ 
ಯನ್ನು ಇದು ಸೂಚಿಸುತ್ತಿದೆ. ಎಂದು ಭಾವಿಸಲು 
ಅವಕಾಶವಿದೆ. 


ಇನ್ನು ದೇವಿಯ ಎಡಗೈಯಲ್ಲಿರುವ “ಸುಧಾ 
ಭಾಂಢ'ವು ವಿಶೇಷವಾದದ್ದು, ಯೌಗಿಕ ಹಿನ್ನೆಲೆಯಲ್ಲಿ 
ನಿರೂಪಿಸಿರುವ ಇದು ಶಿರಸಿ; ನಲ್ಲಿ ಸಹಸ್ರಾರದಲ್ಲಿರುತ್ತದೆ. 
ಮಾನವನಲ್ಲಿರುವ ಕುಂಡಲಿನೀಶಕ್ತಿಯು ಜಾಗೃತ 
ಗೊಂಡು, ಸಟ್ಟ ಕ್ರಗಳನ್ನು ದಾಟ ಸಹಸ್ರಾರದಲ್ಲಿರುವ 
ಸುಧಾಭಾಂಡವನ್ನು ಸವಿದು ಮತ್ತೆ ಮೂಲಾಧಾರದಲ್ಲಿ 
ಸುಖ್ಯವಾ ಸತ್ತ ಜೆ. ಹೀ Mp ಸಮ್ಮಿಲನವೇ 


ರೆ ಅಸಾಧ್ಯವ ಕಾ ಗಿಜಿ ಇಂಥ ಸುಧಾಭಾಂಡೆ 
ಜೀವಿಗೆ ಕರತಲಾಮಲಕವಾಗಿದೆ ಎಂಬುದನ್ನು ಇಲ್ಲಿ 
ಸಾಂಕೇತಿಕವಾಗಿ ಸೂಚಿಸಲಾಗಿದೆ. 
ನಿದ್ಯಾಧಿದೇವಿಯಾದ ಶಾರದೆಯು 
ನನ್ನು ಪರಮಾತ್ಮನಲ್ಲಿ ಲೀನವಾಗಿಸಿ, 
ವನ್ನುಂಟು ಮಾಡುತ್ತಾಳೆ. 
ಸ್ವರೂಪಿಣಿ, ಇವಳನ್ನು ಉಪಾಸಿಸಿ ಸಿದ್ದ ಶಂಕರರು ಆದ 
ರಿಂದಲೇ “ಅಹಂ ಬ್ರಹ್ಮಾಸ್ಮಿ” ಎಂದು ಸಾರಿದರು. 
ಇವಳ ಇನ್ನೊ ದು ಕೈಯಲ್ಲ , *ಪುಸ್ತಕ'ವಿ 
ಸಕಲಶಾಸ್ತ್ರ ವಿಶಾರದೆ ಎಂಬುದನ್ನು ಸ 
ಹೀಗೆ ದೇವಿಯು ಈ ಸ್ವರೂಪದಲ್ಲಿ ಪರಾನರವಿದ್ಯೆಗಳೆರ 
ಡನ್ನು ತಿಳಿಸಬಲ್ಲ ಜ್ಞಾನಾಧಿದೇವಿಯಾಗಿದ್ದಾಳೆ. 


ಆತ್ಮಾನಂದ 


ಮೂರ್ತಿಶಿಲ್ಪ ಶಾಸ್ತ್ರದ ಪ್ರಕಾರ ವಿದ್ಯಾದೇವಿ 
ಯಾದ ಸರಸ್ವತಿಯ ಮತ್ತು ಜ್ಞಾನಾಧಿದೇನಿಯಾದ 
ಶಾರದೆಯ ಮೂರ್ತಿ ಲಕ್ಷಣಗಳಲ್ಲಿ ಅಲ್ಪ ವ್ಯತ್ಯಾಸವು 


ಇದರಂತೆ ಬ್ರಹ್ಮ 
ಒಲಿದರೆ “ಆತ್ಮ 


ಅಂತೇ ಇವಳು ಅಜೆ ತೆ ೮ 


ಕಾಣ ಬರುತ್ತದೆ. ಈ ವ್ಯತ್ಯಾಸಗಳನ್ನು ಉಪಾಸಕರು 
ಹೇಳುವ ಧ್ಯಾನ ಶ್ಲೋಕಗಳಲ್ಲೂ ಕಾಣಬರುತ್ತದೆ. ಶಿಲ್ಪ 
ಶಾಸ್ತ್ರಗಳು ಸರಸ್ವತಿಯ ಬಗೆಗೆ ಈ ಲಕ್ಷಣಗಳನ್ನು ತಿಳಿ 
ಸಿರುತ್ತದೆ. 


“ಎಕವಕ್ರಾ ಚತುರ್ಹಸ್ತಾ ಮುಕುಟೀನ 
ನಿರಾಜಿತಾ 
ಪ್ರಭಾ ಮಂಡಲ ಸಂಯುಕ್ತಾ ಕುಂಡಲಾನಿ ತ 
ಶೇಖರಾ ॥ 
ಅಕ್ಷ ವೀಣಾ ಪುಸ್ತಕಂ ಮಹಾವಿದ್ಯಾ 
ಪ್ರಕೀರ್ತಿತಾ 


ಅಂಶುಭೇಧಾಗಮವು : 
ವ್ಯಾಖ್ಯಾನಂ ಚಾಕ್ಷಸೂತ್ರಂಚ ದಕ್ಷಿಣೆ ತು 
ಕರದ್ವಯೆ (| 
ಪ್ರಸ್ತಕಂ ಪುಂಡರೀಕಂಚ ತಿ ತ್ರೀನೇತ್ರ 
ಜಾರುರೂಪಿದೆ | 


ಎನ್ನುತ್ತದೆ. ವಿಷ್ಣು ಧರ್ಮೊಃತ್ತರ ಪುರಾಣದಲ್ಲಿ ಸರಸ್ವತಿ 
ಲಕ್ಷಣಗಳು ಹೀಗಿವೆ :- 
ಪ್ರಸ್ತಕಂಚಾಕ್ಷ್ಸಮಾಲಾ ಶ್ಲ 
ಹಸ್ತಯೋಃ 
ವಾಮಯೋಶ್ಸ ತಥಾಕಾರ್ಯ ವೈಣನೀ ಚ 
ಕಮಂಡಲ; ॥|22 


ಚ ತಸ್ಯಾ ದಕ್ಷಿಣ 


ವೈದಿಕ ಸಂಪ್ರದಾಯದಂತೆ ಧ್ಯಾನ ಶ್ಲೋಕಗಳಲ್ಲಿ 
ಸರಸ್ವತಿಯ ಬಿಂಬವಾದರೆ ಕೈಗಳಲ್ಲಿ ಅಕ್ಷಸೂತ್ರ. 

ಅಂಕುಶ, ಪಾಶ ಮತ್ತು ಪುಸ್ತಕಗಳಿರುತ್ತನೆ. ದೇವಿಯು 
ವಾಗ್ದೇನಿಯ *ಸ್ವರೂಪ'ದ್ಹಾದರೆ ಕೈಗಳಲ್ಲಿ ಪದ್ಮ, ಗಿಣಿ, 
ಪುಸ್ತಕ ಮತ್ತು ಅಕ್ಷಸೂತ್ರಗಳಿರುತ್ತವೆ ಎನ್ನುವರು.23 
ಇದನ್ನು ಪೂರ್ವಕರಣಾಗಮವು - ವಾಗ್ಗೇವಿಯದಾದರೆ 


ರ್ಮ 


ವೀಣೆ, ಅಕ್ಷಮಾಲೆ, ಪುಸ್ತಕ ಮತ್ತು: ಚಿನ್ಮುದ್ರೆಗಳಿರುತ್ತ 


22 ಈ ಲಕ್ಷಣಗಳನ್ನು Elements of Hindu Iconography; 1011787! 11, Appendix-C.P. 


No. 137-138 by Gopinatha Rao T.A. 


23 ಸರಸ್ವತೀ ರಹಸ್ಕೋಪನಿಷದ್‌ ಚಂದ್ರಿಕೆ, ಹೆಚ್‌. ಎಸ್‌; ಲಕ್ಷ್ಮಿ ನರಸಿಂಹಮೂರ್ತಿ ಪು. ೪೦ 


ಇತಿಹಾಸ ದರ್ಶನ 


೯೧ 


ವೆಂದು ತಿಳಿಸುತ್ತದೆ. ಅದರೆ ಶೃಂಗೇರಿಯ ಶಾರದಾ 
ಜೀವಿಯ ಬಿಂಬವು ಈ ಎಲ್ಲಾ ಲಕ್ಷಣಗಳಿಗಿಂತ ಭಿನ್ನ 
ನಾದ ಲಕ್ಷಣಗಳನ್ನು ಹೊಂದಿರುವುದೆಂಬುದು ಗಮನಾರ್ಹ 
ನಾದ ಅಂಶವಾಗಿದೆ. 


ಇದರಂತೆ ಶಾರದಾ ದೇವಿಯನ್ನು ಜೈನ ಪರಂಪ 

ಕೆಯ ಶ್ರುತ ದೇವಿಯ ಬಿಂಬನಿರಬಹುದೆಂದು ಕೆಲವರು 
ಉಹಿಸುತ್ತಾರೆ. ಆದರೆ ಇವಳ ಲಕ್ಷಣವು ಹೀಗಿದಿ 
“ಪದ್ಮನೀಠದ ಮೇಲೆ ಆಸೀನಳಾಗುವ ಈ ದೇವಿ ಶ್ರೇತ 
Ress ಚತುರ್ಭುಜೆಯಾದ ದೇವಿಯ ಕೈ ಳಲ್ಲಿ 
ಅಭಯ, ಜ್ಞಾನಮುದ್ರೆ, ಅಕ್ಷಮಾಲೆ ಮತ್ತು ಪುಸ್ತಕ 
ಗಳಿರುತ್ತವೆ ; ಶಾರದಾದೇವಿಗೆ ಇರುವ ಸುಧಾ ಭಾಂಡ 
ಇಲ್ಲಿಲ್ಲ 2೩4 ಇದರಂತೆ ಯಕ್ಷಿ 
ಸರಸ್ವತಿ'ಯ ಪ್ರತಿಮೆಯಂದೇ ಭಾವಿಸುವರು. ಸಿದ್ಧಾ 
ಯುಕೆಯ ಲಕ್ಷಣಗಳ ಆಕ್ಷಮಾಕೆ ಅಂಕುಶ, ಪಾಶ 
ಪುಸ್ತಕ'ಗಳನ್ನು ಕೈಗಳಲ್ಲಿ ಭರಿಸಿರುತ್ತಾಳೆ. ಇವಳ 
ಲಾಂಛನವು "ಹಂಸ ವಾಗಿರುತ್ತದೆ. ದಿಗಂಬರ ಪದ್ಧತಿಯ 
ಪ್ರಕಾರ ದ್ವಿಭುಜೆಯಾದ ಈ ದೇವಿಗೆ ವರದ ಹಸ್ತ ಮತ್ತು 


ಪುತ್ಮಕಗಳಿರುತ್ತೆನೆ. ಆದರೆ ಇದಾವ ಲಕ್ಷಣಗಳು 
ಶಾರದಾ ಮೂರ್ತಿಯೆಲ್ಲಿ ಕಾಣಬರುವುದಿಲ್ಲ. ಇದರಂತೆ 


ಬೌದ್ಧ ಪರಂಪರೆಯಲ್ಲಿ "ವಜ್ರಶಾರದಾ' ಎಂಬ ಹೆಸರಿನ 
ಜೀವಿಯೊಬ್ಬಳಿದ್ದು ತ್ರಿನೇತ್ರೆಯೂ, ದ್ವಿಭುಜೆಯೂ ಆದ 
ಈಕೆಯ ಕೈಗಳಲ್ಲಿ ಪುಸ್ತಕ ಮತ್ತು ಕಮುಲಗಳಿರುತ್ತವೆ. 
ಇವಳ ಬಳಿ ಪ್ರಜ್ಞಾ, ಮೇಧಾ, ಸ್ಮೃತಿ ಮತ್ತು ಮತಿ 
ಎಂಬ ನಾಲ್ಪು ಜನ ಸೇವಕರಿರುತ್ತಾರೆ.25 ಆದರೆ 
ಶೃ €ಗೇರಿಯ ಶಾರದಾದೇನಿಯ ಸ್ವರೂಪವು ಈ ಮೇಲಿನ 
ಎಲ್ಲ ಲಕ್ಷಣಗಳಿಗಿಂತ ಭಿನ್ನ Aa ಈ ಶಾರದಾಬಿಂಬದ 
ಲಕ್ಷಣಗಳು “ಶಾರದಾ ತಿಲಕ ತಂತ್ರದ ಸಪ್ತಮ ಸಟಲ 
ದಲ್ಲಿ ಹೇಳಿರುವ “ಶಾಕ್ತ ಶಾರದಾದೇವಿ”ಯ ಲಕ್ಷಣಗಳಿಗೆ 
ಸರಿಹೊಂದುವುದೆಂದು ಶ್ರೀ ಕೆ.ಎನ್‌. ಭಟ್ಟ ಸಾಲಿಯವರು 


24 ಯಕ್ಷ ಯಕ್ಷಿ-_ ಹಂ,ಪ. ನಾಗರಾಜಯ್ಯ, ಪು. ೫೪ 


ಸಿದ್ಧಾಯಿಕೆಯನ್ನು 


ಗುರುತಿಸಿರುತ್ತಾರೆ.36 ₹€ ಎಸ 
ರಾಯರೂ ಶೃಂಗೇರಿ ಶಾರದೆಯನ್ನು 
ಎಂದೇ ಕರೆದಿರುತ್ತಾರೆ.27 ಇತ್ತೀಚಿಗೆ ಶೃಂಗೇರಿ ಶಂಕರ 
ಮಠದಿಂದ ಪ್ರಕಟವಾಗಿರುವ *ಶೃಂಗೇರಿ' ಎಂಬ ಪುಸ್ಮಕ 
ದಲ್ಲೂ ದೇವಿಯನ್ನು "ಶಾಕ್ತಶಾರದೆ' ಎಂದೇ ಗುರುತಿಸಿರು 
ವುದರಿಂದ ಇದರ ಬಗೆಗೆ ಇನ್ನು ಅನುಮಾನವಿಲ್ಲ... ಇದ 
ರಿಂದ ಶೃಂಗೇರಿಯು ಪ್ರಾಚೀನ ಕಾಲದಿಂದಲೂ ಸಾಗಿ 
ಬಂದಿರುವ ಒಂದು ಪ್ರಮುಖ ಶಾಕ್ತ ಪೀಠವೆಂದು ತಿಳಿದು 
ಬರುತ್ತದೆ. 


ರಾಮಚಂದ್ರ 
“ಶಾಕ ಶಾರಡೆ” 


ಈಗಲೂ ಇಲ್ಲಿ ದೇವಿಯ ಹೆಸರಿನಲ್ಲಿ "ಶ್ರೀಚಕ್ರ'ಕೈ 
ಪೂಜೆ ಅರ್ಚನೆಗಳು ಸಲ್ಲುತ್ತಿನೆ. ನವರಾತ್ರಿ ಯೆ ದಿನ 
ಗಳಲ್ಲಿ ಜೀವಿಗೆ ಸಂಹಾರ ರೂಸಗಳಾದ ಸಪ್ತ ಮಾತೃ ನೆಯ 
ರಂತೆ ಅಲಂಕರಿಸಿ ಅರ್ಚಿಸುವ ಕ್ರಮನಿದ್ದು, ಕೆ ಕಾಲ 
ದಲ್ಲಿ ಚಂಡಿಹೋಮ, ಜಸ, ಪುರಶರ್ವ ಣೆ. ನವಾವರಣ 
ಪೂಜೆ ಇತ್ಯಾದಿಗಳ ಳು ನಡೆಯುತ್ತಿವೆ. ಈ ದಿನಗಳಲ್ಲಿನ 
ಸಪ್ತಮಿಯಂದು ಮೂಲಾನಕ್ಷತ್ರ ದಂದು ವಿಶೇಷ ಪೂಜೆ 
ನಡೆಯುವುದು. ಜೇನಿಗೆ ನಿತ್ಯಾಭಿಸೇಕನಿಲ್ಲ. ಹೀಗೆ 
ಇಲ್ಲಿ ನಡೆಯುವ ಪೂಜಾ ಕ್ರಿಯೆಗಳು ಶಾಕ್ತರ ಸಂಸ್ರ 
ದಾಯದ ಕೆಲವು ಅಂಶಗಳನ್ನೊಳಗೊಂಡಿದೆ. 


ಈ ಅಧ್ಯಯನದಿಂದ ತಿಳಿದು ಬರುವ ಪ್ರಮುಖ 


೧. ಶಂಕರಾಚಾರ್ಯರ ಕಾಲದಿಂದಲೇ ಶಾರದಾ ಉಪಾ 
ಸನೆ ಆರಂಭವಾಯಿತಾದರೂ "ಶಾರದಾ ದೇವಿ'ಯ 
ಉಲ್ಲೇಖವು ಶೃಂಗೇರಿಯ ಇತಿಹಾಸದಲ್ಲಿ ಕ್ರಿ.ಶ. 
೧೪ನೇ ಶತಮಾನಕ್ಕೆ ಮೊದಲು ಶದೊರೆಯುವು 
ದಿಲ್ಲ. 


೨. ಸು. ೧೫ನೇ ಶತಮಾನದಿಂದ ಮುಂಡೆ ಶಾರದಾ 
ಉಪಾಸನೆ ಹೆಚ್ಚು ಪ್ರ ಚಲಿತಗೊಂಡಿದೆ. 


25 Saraswathi-Kanialal Bhattacharya; P. No: 128 
26 The [conography of Buddhist and Brahminical Scoulptures in the Decca 


Museum -By K.N. Bhattasal. 2. No. 189 
27 *ಮೂರ್ತಿಶಿಲ್ಪ-ನೆಲೆ ಹಿನ್ನೆ ಲೆ”-ಎಸ್‌, ಕೆ. ರಾಮಚಂದ್ರರಾಯರು ಪು.೧೦೬ 


೯೨ 


ಇತಿಹಾಸ ದರ್ಶನ 


ಶಾರದಾ  ದೇವಾಲಯಗಳಲ್ಲೆಲ್ಲೂ 
ಮೂರ್ತಿಗಳು ಕಾಣಬರುವುದಿಲ್ಲ. 


ಪ್ರಾಚೀನ 


ಶಾಕ್ತ ಸಂಪ್ರದಾಯದಂತೆ ಇಲ್ಲಿ ಪೂಜಾ ಕಾರ್ಯಾ 
ದಿಗಳು ನಡೆಯುತ್ತವೆ. 


ಸಾಹಿತ್ಯ ಮತ್ತು ಸ್ತೋತ್ರಗಳಲ್ಲಿ ಹಲವೆಡೆ 
"ಶಾರದೆ'-"ಸರಸ್ಸತಿ'ಯರನ್ನು ಅಭೇದವಾಗಿ ಭಾವಿ 
ಸಿರುತ್ತಾರೆ. 


ಇತಿಹಾಸ ದರ್ಶನ 


ಶೃಂಗೇರಿ ಒಂದು ಪೃಸಿದ್ದೆ ಶಾಕ್ತಹೀಠವಾಗಿದ್ದು 
ಇ ರು ಡ್‌ ಛು 
"ಶ್ರೀ ಚಕ್ರಾರಾಧನೆ' ಇಲ್ಲಿ ಕಾಣಿಸುತ್ತ ರೆ. 


ಮೂರ್ತಿ ತಿಲ್ಪದ ದೈಸ್ಟಿಯಿಂದ ಶಾರದಾದೇವಿ 


ಮತ್ತು ಸರಸ್ವತಿಯರ ಶಿಲ್ಪಗಳಲ್ಲಿ ಸ್‌ 


೯೩ 


